ಸಂಪುಟ: ೦೬ ಸಂಚಿಕೆ: ೯ 
Vol. 06 Issue 9 


ಗೌರವಾಧ್ಯಕ್ಷರು 
ಮೊ : ೯೯೪೫೬೫೮೮೮೫ 


ಅಧ್ಯಕ್ಷರು 


ಮೊ : ೯೪೪೯೦೨೮೯೯೬ 
ಗೌ। ಕಾರ್ಯದರ್ಶಿಗಳು : 


ಮೊ : ೯೯೮೬೯೨೮೮೭೬ 


ಮೊ: ೯೪೪೮೩೬೬೮೪೯ 
ಕೋಶಾಧ್ಯಕ್ಷರು 


ಮೊ: ೯೯೬೪೪೬೫೯೫೬ 


ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 
ಮೊ: ೯೫೩೫೦೯೭೩೩೭ 


ವಾರ್ಷಿಕ ಚಂದಾ 


ಐದು ವರ್ಷಗಳ ಚಂದಾ 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 
© 
ಸ್ಥಾಪನೆ : ೦೬-೦೫-೧೯೭೯ 


ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 


ಬಿ.ಎಂ.ಶ್ರೀ. ಕಲಾಭವನ, 
೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ 
ಬೆ೦ಗಳೂರು - ೧೯ 


ಡಿಸೆಂಬರ್‌ ೨೦೧೯ 
December 2019 


ಹೊಂಗನಸು. 00, 


ಪುಟಗಳು ೮ ವಾರ್ಷಿಕ ಚಂದ ರೂ. ೨೦/- 
Pages - 8 A. 500. - ೧6, 20/- 


ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Editor : Sri. B.R. Ravindranath 


ಬಿಎಂಶ್ರೀ ಪ್ರತಿಷ್ಠಾನದ ಕಛೇರಿ ಇರುವ ಬೆಂಗಳೂರಿನ ನರಸಿಂಹ ಕಾಲೋನಿಯ ೩ನೇ 
ಮುಖ್ಯ ರಸ್ತೆಗೆ “ಬಿಎಂಶ್ರೀ ಪ್ರತಿಷ್ಠಾನ ರಸ್ತೆ' ಎಂದು ನಾಮಕರಣ ಮಾಡುವ ಪ್ರಸ್ತಾವನೆಯು ದಿನಾಂಕ 
೯ನೇ ನವೆಂಬರ್‌ ೨೦೧೯ ರ ಬಿಬಿಎಂಪಿ ಕೌನ್ಸಿಲ್‌ ಸಭೆಯಲ್ಲಿ ಅನುಮೋದಿತಗೊಂಡಿರುತ್ತದೆ. 

ಈ ಪ್ರಸ್ತಾವನೆಯನ್ನು ಮಂಡಿಸಲು ಶ್ರಮವಹಿಸಿದ ಮಾಜಿ ಮೇಯರ್‌ ಹಾಗೂ ನಮ್ಮ 
ಬಡಾವಣೆಯ ಕಾರ್ಪೋರೇಟರ್‌ ಆದ ಸನ್ಮಾನ್ಯ ಶ್ರೀ ಬಿ.ಎಸ್‌ ಸತ್ಯನಾರಾಯಣ ಅವರಿಗೆ 
ಬಿಎಂಶ್ರೀ ಪ್ರತಿಷ್ಠಾನವು ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಬಿಎಂಶ್ರೀ ಪ್ರತಿಷ್ಠಾನವು ಬೆ೦ಗಳೂರು 
ನಗರದ ಪೂಜ್ಯ ಮೇಯರ್‌ ಶ್ರೀ ಗೌತಮಕುಮಾರ್‌ ಹಾಗೂ ಬಿಬಿಎಂಪಿಯ ಎಲ್ಲಾ ನಗರ ಸಭಾ ಸದಸ್ಯರು 
ಹಾಗೂ ಅಧಿಕಾರಿ ವರ್ಗದವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದೆ. 

೨೩-೧೦-೨೦೧೯ 


ವಿಷಯ : ಬಿ.ಎಂ.ಶ್ರೀ ಅವರ ವಿದ್ವತ್ತು ಮತ್ತು ಸರಿಶೋಧನ ಮುಖ 
ಉಪನ್ಯಾಸಕರು : ಡಾ. ಎನ್‌.ಎಸ್‌. ತಾರಾನಾಥ್‌ ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು 
ಕನ್ನಡದ ಪರಿಚಿತವಾದ ಲಯಗಳನ್ನೇ ಬಳಸಿಕೊ೦ಡು ಛಂದಸ್ಸಿನಲ್ಲಿ ಹೊಸ ಬಗೆಯ ಪ್ರಯೋಗಗಳನ್ನು 
ಮಾಡಿ ಹೊಸ ಕವಿತೆಯ ನಾಡಿನಲ್ಲಿ ಹೆದ್ದಾರಿಗಳನ್ನು ತೆರೆಯುವ ಮೂಲಕ ಹಾಗೂ ರೂಪಾಂತರ, ಅನುವಾದಗಳ 
ಮಾರ್ಗದಲ್ಲಿ ನಾಟಕ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ನಡೆಸುವ ಮೂಲಕ ಕನ್ನಡ ನವೋದಯದ ಕಾರಣ 
ಪುರುಷರೆಂದೇ ಹೆಸರಾದ ಬಿ.ಎಂ.ಶ್ರೀಯವರು ಕವಿ, ನಾಟಕಕಾರರೆಂದೇ ಹೆಸರಾದವರು. ಅವರ ಈ ಮುಖ ಕನ್ನಡ 
ಜನತೆಗೆ ಅತ್ಯಂತ ಪರಿಚಿತವಾದದ್ದು. ಇದರ ಜೊತೆಗೆ ಇಂಗ್ಲಿಷ್‌, ಸಂಸ್ಕೃತ. ತಮಿಳು, ತೆಲುಗು ಮೊದಲಾದ ಭಾಷೆಗಳಲ್ಲಿ 
ವಿಶಾರದರಾಗಿದ್ದ ಶ್ರೀಅವರು ವಿದ್ವತ್ತು ಮತ್ತು ಸ೦ಶೋಧನ ಕ್ಷೇತ್ರಗಳಲ್ಲಿ ಅಗಾಧವಾದ ತಿಳಿವನ್ನು ಹೊಂದಿದ್ದರು. 
ಈ ಕ್ಷೇತ್ರಗಳಲ್ಲಿನ ಅವರ ನಾನಾ ಬಗೆಯ 


ಇ ನ ಕೆಲಸಗಳು, ಪ್ರಯೋಗಗಳು ಜನರಿಗೆ ಅಷ್ಟಾಗಿ 
ಯ wt y 


ಗೊತ್ತಿಲ್ಲ. ಕನ್ನಡದಲ್ಲಿ ದೇಶೀ ಛಂದಸ್ಸೆಂದೇ 


| ಗತ Fg ಹೆಸರಾದ ತ್ರಿಮೂರ್ತಿ ಗಣಗಳ ಘಟಕಗಳನ್ನು 
ಏ ತ Re 1010 Sh - - “ಅಂಶ” ಗಳೆಂದು ಕರೆಯಲಾಗುತ್ತದೆಯಷ್ಟೆ. 
ee i ಈ ಹೆಸರನ್ನು ಕೊಟ್ಟದ್ದು ಶ್ರೀಯವರು. 


ತಮಿಳಿನಲ್ಲಿ ಅಶೈಗಳೆಂದು ಹೆಸರಾಗಿರುವುದನ್ನು 
ಕಂಡುಕೊಂಡು ಕನ್ನಡದಲ್ಲಿ ಇವುಗಳನ್ನು 
ಅಂಶಗಳೆಂದು ಹೆಸರಿಸಿ ಅವುಗಳ ಸ್ವರೂಪವನ್ನು 
ವಿಶದಪಡಿಸಿದ್ದೇ ಶ್ರೀಅವರು. ಕನ್ನಡ ಕೈಪಿಡಿಯಲ್ಲಿ 
| ಇರುವ “ಕನ್ನಡ ಛಂದಸ್ಸಿನ ಚರಿತ್ರ' ಯೆಂಬ 
ಅನೇಕ ಒಳನೋಟಗಳಿಂದ ಕೂಡಿದ ಬರಹ 
ಶ್ರೀಅವರ ಛಂದಸ್ಸಿನಲ್ಲಿನ ತಲಸ್ಪರ್ಶಿ ಜ್ಞಾನಕ್ಕೆ 


ಸಾಕ್ಷಿ. ಭಾಷಾ ಶಾಸ್ತ್ರದಲ್ಲೂ ಅವರದು ಅಷ್ಟೇ 
| ಆಳವಾದ ವಿದ್ಧತ್ತು. ತಿರುಪತಿಯಲ್ಲಿ ನಡೆದ 
ಭಾಷಾ ವಿಜ್ಞಾನಿಗಳ ಸಮ್ಮೇಳನದಲ್ಲಿ “ಪೂರ್ವದ 
ಹಳೆಗನ್ನಡ' ಕುರಿತಾದ ಇಂಗ್ಲಿಷ್‌ನಲ್ಲಿನ ಅವರ 
ಬರಹ ಆ ಬಗೆಗಿನ ಅವರ ಆಳವಾದ ಜ್ಞಾನಕ್ಕೆ 
ಸಾಕ್ಷಿ. ೭ನೇ ಪುಟಕ್ಕೆ 


ದೂರವಾಣಿ:೨೬೬ ೧೫೮೭೭, ೨೬೬೭೬೭೭೩ 
ಇಮೇಲ್‌ : bmsritrust@gmail.com 
web: www.bmshri.org 
ಕಛೇರಿ ಸಮಯ: 
ಮಧ್ಯಾಹ್ನ 12-30ರಿಂದ ಸಂಜೆ 7-30ಗಂಟಿ. 
ವಾರದ ರಜೆ: ಮಂಗಳವಾರ 


December 2019 


Vol. 06 Issue 9 


Honganasu 


ಸಂಪಾದಕೀಯ 


೨೦೧೯ನೇ ವರ್ಷ ಮುಗಿಯುತ್ತಲಿದೆ. ಹೊಸ ವರ್ಷದ 


ಪ್ರಾರಂಭದಲ್ಲಿ ಉತ್ಸಾಹದಿ೦ದ ಹಾಕಿಕೊಳ್ಳುವ ಯೋಜನೆಗಳು ನೂರಾರು. 
ವರ್ಷಾಂತ್ಯದಲ್ಲಿ ಲೆಕ್ಕ ಹಾಕಿದಾಗ ಸಾಧನೆಗಳು ಕೆಲವೇ ಕೆಲವು. ಹೀಗೆ 
ವರ್ಷಗಳು ಉರುಳಿಹೋಗುತ್ತವೆ. ಕೊನೆಗೆ ಮಾಡದಿದ್ದ. ಮಾಡಲಾಗದ 
ಗುರಿಗಳ ಸಂಖ್ಯೆಗಗನಕ್ಕೇರಿಇನ್ನು ಇವುಗಳನ್ನು ಸಾಧಿಸಲು ಸಾಧ್ಯವಿಲ್ಲ 
ಎಂದು ಹತಾಷರಾಗಿ ಎಲ್ಲವನ್ನೂ ಕೈಬಿಡಬೇಕಾಗುತ್ತದೆ. ಹೀಗೆ ನಮ್ಮ 


ಜೀವನ ಕೊನೆಗೊಳ್ಳುವಾಗ ಏನೇನೋ ಆಗಬೇಕೆಂದವ ಏನೂ ಆಗದೆ 
ಎಷ್ಟೆಲ್ಲ ಕೆಲಸಗಳನ್ನು ಸಾಧಿಸಿ ತೋರಿಸುತ್ತೇನೆ ಎಂದವ ಏನನ್ನೂ 
ಸಾಧಿಸಲಾರದೇ ಹತಾಷೆಗೊಳ್ಳುವುದು ಸರ್ವೇಸಾಮಾನ್ಯ. 

ವೈಯಕ್ತಿಕ ಮಟ್ಟದಲ್ಲಿ ಹೀಗಾದರೆ ಸಂಸ್ಥೆಗಳ ಮಟ್ಟದಲ್ಲಿ ಗುರಿಗಳನ್ನು 
ತಲುಪದಿರುವುದಕ್ಕೆ ಹೆಚ್ಚಿನ ಕಾರಣಗಳು ಲಭ್ಯವಾಗುತ್ತವೆ. ತನ್ನ 


“ಅವಲೋಕನ' 
ನೀವು ರಚಿಸಿದ ಸಾಹಿತ್ಯ ಕೃತಿಯ ವಿಮರ್ಶೆಯನ್ನು ಪ್ರಕಟಿಸಬೇಕೆ? 

ಕನ್ನಡ ಭಾಷೆಯಲ್ಲಿ ಹೊಸದಾಗಿ ಅಂದರೆ ಕಳೆದ ಮೂರು ತಿಂಗಳುಗಳ 
ಅವಧಿಯಲ್ಲಿ ಪ್ರಕಟಗೊಳ್ಳುವ ಮೌಲಿಕ ಸಾಹಿತ್ಯ ಕೃತಿಗಳನ್ನು 
ಹೊಂಗನಸು ಓದುಗರಿಗೆ ಪರಿಚಯಿಸುವ ಉದ್ದೇಶದಿಂದ ಪ್ರತಿ ತಿಂಗಳೂ 
ಹೊಂಗನಸುವಿನಲ್ಲಿ "ಅವಲೋಕನ' ಅಂಕಣದಲ್ಲಿ ಹೊಸದಾಗಿ ಪ್ರಕಟವಾದ 
ಮೌಲಿಕವಾದ ಸಾಹಿತ್ಯ ಕೃತಿಗಳ ವಿಮರ್ಶೆಗಳನ್ನು ಪ್ರಕಟಿಸಲಾಗುತ್ತಿದೆ. ಆಸಕ್ತ 
ಲೇಖಕರು ಕಳೆದ ಮೂರು ತಿಂಗಳುಗಳ ಅವಧಿಯಲ್ಲಿ ಪ್ರಕಟಗೊಂಡ 
ಕೃತಿಗಳ ಒಂದು ಪ್ರತಿಯನ್ನು ನಮಗೆ ತಲುಪಿಸಬಹುದು. ಈ ಅಂಕಣಕ್ಕಾಗಿ 
ಸ್ವೀಕರಿಸಿದ ಕೃತಿಗಳ ಪ್ರತಿಗಳನ್ನು ಹಿಂದುರಿಗಿಸಲಾಗುವುದಿಲ್ಲ. 


ಡಿಸೆಂಬರ್‌ ತಿಂಗಳಿನಲ್ಲಿ ಜನಿಸಿದ ಸಾಹಿತ್ಯೋಪಾಸಕರು 


ದೇವುಡು ೨೭-೧೨-೧೮೯೭ 
ಎಸ್‌.ವಿ. ರಂಗಣ್ಣ ೨೪-೧೨-೧೮೯೮ 
ಕುವೆಂಪು ೨೯-೧೨-೧೯೦೪ 
ಜಿ.ಪಿ.ರಾಜರತ್ನಂ ೦೫-೧೨-೧೯೦೪ 
ಜಯಲಕ್ಷ್ಮಿ ಶ್ರೀನಿವಾಸನ್‌ ೧೨-೧೨-೧೯೧೧ 
ಶಾಂತಾದೇವಿ ಮಾಳವಾಡ ೧೦-೧೨-೧೯೨೨ 
ವ್ಯಾಸರಾಯ ಬಲ್ಲಾಳ ೦೧-೧೨-೧೯೨೩ 
ಯು ಆರ್‌. ಅನಂತಮೂರ್ತಿ ೨೧-೧೨-೧೯೩೩ 
ಕಕೋಳು ಸರೋಜಾರಾವ್‌ ೩೧-೧೨-೧೯೪೨ 


ಡಿಸೆಂಬರ್‌ ತಿಂಗಳಿನಲ್ಲಿ ನಿಧನರಾದ ಸಾಹಿತ್ಯೋಪಾಸಕರು 


ಯೋಜನೆಯನ್ನು ಕಾರ್ಯಗತಗೊಳಿಸುವುದನ್ನು ಇತರ ಪದಾಧಿಕಾರಿಗಳು, 
ಸದಸ್ಯರು ಒಪ್ಪಲಿಲ್ಲ ತನ್ನ ಯೋಜನೆಗೆ ಇತರರು ಅಡ್ಡಗಾಲು ಹಾಕಿ 
ಯಾರು ಎ೦ಬ ಆತಂಕ, ಆಕ್ಷೇಪಣೆಗಳು ಬರಬಹುದು ಇವೇ ಕಾರಣಗಳು 
ಸಾಕು ಏನೂ ಮಾಡದಿರಲು. 

ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಯಾವುದೇ ರೀತಿಯ 
ಸಾಧನೆಯನ್ನು ತೋರಿಸಿದಲ್ಲಿ ಅವರಿಗೆ ನಮ್ಮ ಅಭಿನಂದನೆಗಳು ಸಲ್ಲಬೇಕು. 

ಬನ್ನಿ ವರ್ಷ ಪೂರ್ಣಗೊಳ್ಳುವ ಮುನ್ನ ಎಚ್ಚೆತ್ತುಕೊಳ್ಳೋಣ. ಈ 
ಸಾಲಿನ ಸಾಧನೆಗಳನ್ನು ತೋರಿಸಲು ಕಾರ್ಯತತ್ಪರರಾಗೋಣ. 

ಅಭಿನಂದನೆಗಳನ್ನು ಸ್ವೀಕರಿಸಲು ಸಿದ್ದರಾಗೋಣ. 


- ಬಿ.ಆರ್‌.ರವೀಂದ್ರನಾಥ 


ಹಸ್ತಪ್ರತಿ ವಿಭಾಗ 


ಆಚಾರ್ಯ ಪಾಠಶಾಲೆ ಸಂಜೆ ಕಾಲೇಜಿನ ಮೊದಲನೆ ಉಪಸ್ಥಿತಿಯಲ್ಲಿ 
ವರ್ಷದ ಬಿ.ಎ. ತರಗತಿಯ ಐಚ್ಛಿಕ ಕನ್ನಡ ಅಧ್ಯಯನ ಮಾಡುತ್ತಿರುವ 
ಹನ್ನೊಂದು ವಿದ್ಯಾರ್ಥಿಗಳ ತಂಡ ಬಂದು ಪ್ರತಿಷ್ಠಾನದ ಪ್ರಾಚೀನ ಹಸ್ತಪ್ರತಿ 
ಸಂಗ್ರಹಾಲಕ್ಕೆ ದಿನಾಂಕ ೧೩-೧೦-೨೦೧೯ರಂದು ಭೇಟಿನೀಡಿತ್ತು. ಕನ್ನಡ 
ವಿಭಾಗದ ಮುಖ್ಯಸ್ಥರಾದ ಡಾ। ಮಳಲಿ ಗೌಡ ಅವರು ನೇತೃತ್ವದಲ್ಲಿ 
ಪ್ರಾಂಶುಪಾಲರಾದ ಡಾ। ಹನುಮಂತರಾಯಪ್ಪನವರು ಒಂದು ದಿನದ 
ಶೈಕ್ಷಣಿಕ ಕಾರ್ಯಕ್ರಮವನ್ನು ಪ್ರತಿಷ್ಠಾನವು ಆಯೋಜಿಸಿತ್ತು. 

ಹಸ್ತಪ್ರತಿ ವಿಭಾಗದ ಸಂಯೋಜಕರಾದ ಶ್ರೀ ಬಿ.ಎಸ್‌. 
ಗುರುಪ್ರಸಾದ್‌ ಅವರು ವಿದ್ಯಾರ್ಥಿಗಳಿಗೆ ಭಾರತದಲ್ಲಿನ ವಿವಿಧ ಪ್ರಾಚೀನ 
ಲೇಖನ ಸಾಮಗಿಗಳು, ಪೌರ್ವಾತ್ಯ ರಾಷ್ಟ್ರಗಳಿಂದ ಭಾರತಕ್ಕೆ ಬಂದ 
ಲೇಖನ ಸಾಮಗಿಗಳು, ಹಸ್ತಪ್ರಶಿಗಳಿಗೂ ಮತ್ತು ಶಾಸನಗಳಿಗೂ ಇರುವ 
ವೆತ್ಯಾಸಗಳು, ಕರ್ನಾಟಕದಲ್ಲಿ ಕಾಗದದ ಬಳಕೆಯ ಪ್ರಾರಂಭ. ತಾಳೆಗರಿಗಳ 
ಮತ್ತು ಕಾಗದದಬಳಕೆಯ ಪ್ರಾರಂಭ, ತಾಳೆಗರಿಗಳ ಮತ್ತು ಕಾಗದದ 
ಹಸ್ತಪ್ರತಿಗಳ ಸಂರಕ್ಷಣ ವಿಧಾನಗಳ ಬಗ್ಗೆ ಮಾಹಿತಿ ನೀಡಿದರು. ಪ್ರತಿಷ್ಠಾನದ 
ಸಂಗಹದಲ್ಲಿರುವ ವಿವಿಧ ಭಾಷೆ ಮತ್ತು ಲಿಪಿಗಳ ಹಸ್ತಪ್ರತಿಗಳು, ಅವುಗಳ 
ವಿಷಯದ ಬಗ್ಗೆ ಮಾಹಿತಿ ನೀಡಿದರು. 


ಫರ್ಡಿನಾಂಡ್‌ ಕಿಟಲ್‌ ೧೯-೧೨-೧೯೦೩ 
ಆರ್‌. ನರಸಿಂಹಚಾರ್‌ ೦೬-೧೨-೧೯೩೬ 
ಶಿಶಿ ಬಸವನಾಳ ೨೨-೧೨-೧೯೫೧ 
ಮಿರ್ಜಿಅಣ್ಣಾರಾಯ ೨೩-೧೨-೧೯೭೫ 
ವಾಣಿ(ಸುಬ್ಬಮೃ) ೦೧-೧೨-೧೯೮೮ 
ಜಿ.ಬಿ. ಜೋಶಿ ೨೬-೧೨-೧೯೯೩ 
ಹೆಚ್‌. ವಿ. ಸಾವಿತ್ರಮ್ಮ ೨೭-೧೨-೧೯೯೫ 
ಶಿವರಾಮ ಕಾರಂತ ೦೯-೧೨-೧೯೯೭ 
ಶೈಲಜಾ ಉಡಚಣ ೦೬-೧೨-೨೦೧೦ 
Page2 | Honganasu 


Vol. 06 Issue 9 


ಡಿಸೆಂಬರ್‌ ೨೦೧೯ ರಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮಗಳು 


ಸ್ಥಳ : ಎಂ.ವಿ.ಸೀ. ಸಭಾ೦ಗಣ, ಬಿ.ಎಂ.ಶ್ರೀ. ಪ್ರತಿಷ್ಠಾನ 


ದಿನಾಂಕ : ೦೭-೧೨-೨೦೧೯ ಶನಿವಾರ ಮಧ್ಯಾಹ್ನ - ೨-೩೦ ಗಂಟೆಗೆ 
ಸಹಯೋಗ ಕಾರ್ಯಕ್ರಮ 
ಬಿ.ಎಂ.ಶ್ರೀ ಪ್ರತಿಷ್ಠಾನ ಮತ್ತು ಲೇಖಿಕಾ ಸಾಹಿತ್ಯ ವೇದಿಕೆಯ 
ತೃತೀಯ ಕಾರ್ಯಕ್ರಮ 
ಆಹ್ವಾನಿತರು : ಶ್ರೀಮತಿ ಸತ್ಯವತಿ ರಾಮನಾಥ್‌ 


ದಿನಾಂಕ : ೦೯-೧೨-೨೦೧೯ ಸೋಮವಾರ ಸಂಜೆ - ೫-೩೦ ಗಂಟೆಗೆ 
' “ಅಕ್ಕರಗೊಟ್ಟ”-೫೭ 
ತಿಂಗಳ ಮುಕ್ತ ಚಿಂತನೆ 
ಚಾಲನೆ: ಡಾ. ಕೆ.ಆರ್‌.ಗಣೇಶ 
ಷಯ: ಮ. ಗೋವಿಂದ ಪೈ ಅವರ “ತಾಯೆ ಬಾರ ಮೊಗವ ತೋರ ಕನ್ನಡಿಗರ ತಾಯಿ” ಪದ್ಯದ ಪಾಠಾಂತರಗಳು 


ದಿನಾಂಕ : ೧೮-೧೨-೨೦೧೯ ಬುಧವಾರ ಸಂಜೆ - ೪-೩೦ ಗಂಟೆಗೆ 
ಸಹಯೋಗ ಕಾರ್ಯಕ್ರಮ 
ಸಾಹಿತ್ಯ ಸಂಚಲನ 
ಬಿ.ಎಂ.ಶ್ರೀ ಪ್ರತಿಷ್ಠಾನ ಮತ್ತು ಕರ್ನಾಟಕ ಲೇಖಕಿಯರ ಸಂಘ 
ಮುಖ್ಯಲತಿಥಿ : ಡಾ। ವೀಣಾ ಭಾರತಿ 
ಆರೋಗ್ಯ ನಿರ್ವಹಣೆ ಸಮಾಲೋಚಕಿ ಮತ್ತು ದ್ವಿಭಾಷಾ ಲೇಖಕಿ 
ವಿಷಯ: ಮಹಿಳೆ ಮತ್ತು ಮಾನಸಿಕ ಆರೋಗ್ಯ 


ದಿನಾಂಕ : ೧೯-೧೨-೨೦೧೯ ಗುರುವಾರ ಸಂಜೆ - ೫-೩೦ ಗಂಟೆಗೆ 
ವಿ.ಸೀ, ಶಾಂತಾ ಪ್ರಭುಶಂಕರ, ವೆಂಕಟರಂಗಪ್ಪ, ಟಿ.ಎನ್‌. ಮಹದೇವಯ್ಯ, 
ಜಿ.ಪಿ.ರಾಜರತ್ನಂ, ರಾಮಚಂದ್ರ ಪಟವಾರಿ, ಚಂದ್ರ ಶೇಖರ್‌ ಶರ್ಮ ದತ್ತಿಗಳು 
ಉಪನ್ಯಾಸ : ಶ್ರೀಮತಿ ಪಿ.ಚ೦ದ್ರಿಕಾ, ಪ್ರಾಧ್ಯಾಪಕರು 
ವಿಷಯ: ವಿ. ಸೀ ವ್ಯಕ್ತಿ ಮತ್ತು ಕಾವ್ಯ 


ದಿನಾಂಕ : ೨೨-೧೨-೨೦೧೯ ಭಾನುವಾರ ಬೆಳಿಗ್ಗೆ - ೧೦-೩೦ ಗಂಟೆಗೆ 
ಸಹಯೋಗ ಕಾರ್ಯಕ್ರಮ 
ಬಿಎಂಶ್ರೀ ಪ್ರತಿಷ್ಠಾನ ಮತ್ತು ಸಮನ್ವಯ ಸಮಿತಿ (ಭಾರತೀಯ ಸ್ಟೇಟ್‌ ಬ್ಯಾಂಕ್‌ ಕನ್ನಡ ಸಂಘಗಳು) 
“ಸಂಗೀತ ರಸ ಗ್ರಹಣ ಕಮ್ಮಟ” 
(ಸಂಗೀತ ರಸಸ್ಥಾದನೆ ಅನುಭವಿಸುವುದು ಹೇಗೆ?) 
ನಡೆಸಿಕೊಡುವವರು ; ಗಾನಕಲಾ ಭೂಷಣ ವಿದ್ವಾನ್‌ ಡಾ. ಆರ್‌. ಕೆ. ಪದ್ಮನಾಭ. 


ದಿನಾಂಕ : ೨೬-೧೨-೨೦೧೯ ಗುರುವಾರ ಸಂಜೆ - ೫-೦೦ ಗಂಟೆಗೆ 
ನುಡಿಯಾರಾಧಕರ ಸ್ಮರಣೆ ಕಾರ್ಯಕ್ರಮ-೭ 


ಎಸ್‌.ವಿ. ರಂಗಣ್ಣ, ಜಿ.ಪಿ.ರಾಜರತ್ನ೦, ಶಾಂತಾದೇವಿ ಮಾಳವಾಡ, ವ್ಯಾಸರಾಯ ಬಲ್ಲಾಳ, 


ಫರ್ಡಿನಾಂಡ್‌ ಕಿಟಲ್‌, ಆರ್‌. ನರಸಿಂಹಾಚಾರ್‌, ಶಿಶಿ ಬಸವನಾಳ, ಮಿರ್ಜಿ ಅಣ್ಣಾರಾಯ, ಹೆಚ್‌.ವಿ. ಸಾವಿತ್ರಮ್ಮ 
ಅವರುಗಳ ಬದುಕು ಬರಹಗಳ ಬಗ್ಗೆ ವಿಚಾರ ಮಂಡನೆ ಸಾಹಿತ್ಯಾಭಿಮಾನಿಗಳಿಂದ 
ಕರ್ನಾಟಕ ಲೋಚನ ವಿದ್ವತ್‌ ಪತ್ರಿಕೆಗೆ ಚಂದಾ : ಪ್ರತಿಷ್ಠಾನವು ಪ್ರಕಟಿಸುತ್ತಿರುವ ಕರ್ನಾಟಕ ಲೋಚನ ವಿದ್ವತ್‌ 
ಪತ್ರಿಕೆಗೆ ಚಂದಾ : ವಾರ್ಷಿಕ ರೂ. 100/- (ವರ್ಷದಲ್ಲಿ ಎರಡು ಸಂಚಿಕೆಗಳನ್ನು ಪ್ರಕಟಿಸಲಾಗುತ್ತಿದೆ) ಆಜೀವ ಚಂದಾ ರೂ. 1500/- 
ಆಗಿರುತ್ತದೆ. ಎಲ್ಲಾ ಸಾಹಿತ್ಯಾಸಕ್ತರೂ ಈ ವಿದ್ವತ್‌ ಪತ್ರಿಕೆಗೆ ಚಂದಾದಾರಾಗಬೇಕೆಂದು ಕೋರುತ್ತೇವೆ. 


11011887850 December 2019 
Vol. 06 Issue 9 


ಬಿ.ಎಂ.ಶ್ರೀ ಪ್ರತಿಷ್ಠಾನದ ಕಾರ್ಯಕ್ರಮಗಳು 


೨೪-೧೦-೨೦೧೯ 

ನುಡಿಯಾರಾಧಕರ ಸ್ಮರಣಿ ಕಾರ್ಯಕ್ರಮ 

ನುಡಿಯಾರಾಧಕರ ಸ್ಮರಣೆ 
ಬಹಳ ಯಶಸ್ವಿಯಾಗಿ ನಡೆಯಿತು. 
ಹಿರಿಯ ಸಾಹಿತಿಗಳನ್ನು ಸ್ಮರಣಿಸಿಕೊಳ್ಳುವ 
ಈ ಸರಣಿ ಕಾರ್ಯಕ್ರಮದಲ್ಲಿ ಹಿರಿಯ 
ಸಾಹಿತಿಗಳ ಬದುಕು ಬರಹಗಳ ಬಗ್ಗೆ ಈ 
ಕೆಳಕಂಡ ಸಾಹಿತ್ಯಾಭಿಮಾನಿಗಳು 
| ವಿಚಾರಗಳನ್ನು ಮಂಡಿಸಿದರು. 


ಕಾರ್ಯಕ್ರಮ 


೧. ಶ್ರೀ ಟಿ.ಎಸ್‌. ವೆಂಕಣ್ಣಯ್ಯ - ಶ್ರೀ ಕೆ.ಎನ್‌. ಮಹಾಬಲ 
೨. ಕೆರೂರ ವಾಸುದೇವಾಚಾರ್ಯ - ಡಾ. ವಿಜಯಾ ಸುಬ್ಬರಾಜ್‌ 
೩. ಆನೇ ಉಪಾಧ್ಯೆ - ಶ್ರೀ ಮು.ಅಂ.ವೆಂಕಟೇಶ್‌ 
೪. ತಿರುಮಲೆ ತಾತಾಚಾರ್ಯ ಶರ್ಮ - ಶ್ರೀ ಡಿ. ನಂ. ವೆಂಕಟರಮಣಯ್ಯ 
೫. ದೇವುಡು ನರಸಿಂಹ ಶಾಸ್ತ್ರಿ - ಪ್ರೊ.ಜಿ.ಅಶ್ವತ್‌ ನಾರಾಯಣ 
೪-೧೧-೨೦೧೯ 


ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ 
ನಾಡ ಗೀತೆಗಳ ಗಾಯನ 

ಮುಖ್ಯ ಅತಿಥಿ: ಶ್ರೀ ರಾ.ನಂ. 
ಚಂದ್ರಶೇಖರ್‌, ಕನ್ನಡ ಪರ ಹೋರಾಟಗಾರರು 
ಮತ್ತು ಸಂಸ್ಕೃತಿ ಚಿ೦ತಕರು 

ಶ್ರೀ ರಾ.ನಂ. ಚಂದ್ರಶೇಖರ್‌ ಅವರು 
ಎಲ್ಲರಿಗೂ ಚಿರಪರಿಚಿತರು ಹಾಗೂ 
ಪ್ರತಿಷ್ಠಾನದೊಂದಿಗೆ ಸಂಪರ್ಕವನ್ನಿರಿಸಿ- 
ಕೊಂಡಿರುವ ಸಹೃದಯ ವ್ಯಕ್ತಿ ಮತ್ತು ಕನ್ನಡ 
ಸೇನಾನಿ ಕನ್ನಡ ಸಂಸ್ಥ ತಿಯ ಹಿರಿಮೆ ಮತ್ತು ಗರಿಮೆ ಬಗ್ಗೆ ಅಪಾರ 


ಅಭಿಮಾನವಿರಿಸಿಕೊಂಡಿರೆವ ಇವರು, ಹಿರಿಯ ವಿದ್ವಾಂಸರಾದ ಮತ್ತು 


ನಾಡಿನ ಶ್ರೇಷ್ಠ ಸಂಶೋಧಕರಾದ ಡಾ| ಚಿದಾನಂದ * ಮೂರ್ತಿಯವರ 
ಅಭಿಮಾನಿಗಳು. ಅವರೊಂದಿಗೆ ಹಲವಾರು ಕನ್ನಡ ಪರ ಕಾರ್ಯಗಳಲ್ಲಿ 


ಮತ್ತು ಹೋರಾಟಗಳಲ್ಲಿ ನಿವೃತ್ತಿ ನಂತರವೂ ಕ್ರಿಯಾಶೀಲರಾಗಿರುವ ವ್ಯಕ್ತಿ 


ಮತ್ತು ಒಂದು ಶಕ್ತಿ. ಸರಳ, ಸಹೃದಯ ವ್ಯಕ್ತಿ, ಪ್ರತಿಷ್ಠಾನದ ಹಿತೈಷಿ, ಹೀಗೆ- 


೦ದು ಅಧ್ಯಕ್ಷರಾದ ಡಾ| ಆರ್‌.ಲಕ್ಷ್ಮೀನಾರಾಯಣ ಅವರು ಸಭೆಗೆ ಮುಖ್ಯ 


ಅತಿಥಿಗಳನ್ನು ಪರಿಚಯಮಾಡಿ ಸ್ವಾಗತ ಕೋರಿ, ರಾಜ್ಯೋತ್ಸವದ ಆಚರಣೆಗೆ 
ಆಗಮಿಸಿದ್ದ ಎಲ್ಲರನ್ನೂ ಸ್ವಾಗತಿಸಿದ್ದರು. ಡಾ| ವಿಜಯಾಸುಬ್ಬರಾಜ್‌ ಅವರ 
ನಾಡಗೀತೆಯೊಂದಿಗೆ ಕಾರ್ಯಕ್ರಮವು ಆರಂಭಗೊಂಡಿತು. 

ಸಭಿಕರಿಗೂ ಕನ್ನಡ ಗೀತೆಗಳನ್ನು ಹಾಡಲು 
ನೀಡಲಾಗಿತ್ತು. ಈ ಸಮಯದಲ್ಲಿ ಶ್ರೀಮತಿ ಸೌಭಾಗ್ಯಮ್ಮ ಮತ್ತು ಶ್ರೀ 


ಸುಬ್ಬರಾಜ್‌ ಹೆಚ್‌.ಎಂ. ಅವರುಗಳು ಸುಶ್ರಾವ್ಯವಾಗಿ ಕನ್ನಡ ಗೀತೆಗಳನ್ನು 


ಹಾಡಿ ಕಾರ್ಯಕ್ರಮಕ್ಕೆ ಮೆರಗನ್ನು ತ೦ದು ಕೊಟ್ಟರು. 

ಶ್ರೀ ರಾ.ನಂ. ಚಂದ್ರಶೇಖರ್‌ ಅವರು ಪ್ರತಿಷ್ಠಾನದ ರಾಜ್ಯೋತ್ಸವದ 
ಸಮಾರಂಭದಲ್ಲಿ ಉಪನ್ಯಾಸ ನೀಡಲು ತಮನ್ಮು ಆಹ್ವಾನಿಸಿದ್ದುದಕ್ಕಾಗಿ 
ವಂದಿಸಿ, ಇಂತಹ ವಿದ್ವತ್‌ 


ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಸಂತೋಷವಾಗಿದೆ ಎಂದು ಹೇಳಿದರು. 


೯೦ವರ್ಷಗಳ ಹಿಂದಿನಿಂದ ಕನ್ನಡದ ಬೆಳವಣಿಗೆಯ ಹಂತಗಳನ್ನು 


ಚಾರಿತ್ರಿಕ ಸಂಗತಿಗಳ ಹಿನ್ನೆಲೆಯಲ್ಲಿ ವಿವರಿಸಿದರು.ಅಲ್ಲದೆ ಮೈಸೂರು 
ವಿಶ್ವವಿದ್ಯಾಲಯದಲ್ಲಿ ಎಂ.ಎ.ತರಗತಿಗಳು ಬಿ.ಎಂ.ಶ್ರೀ ಅವರ ಪ್ರಯತ್ನದಿಂದಾಗಿ 


ತಮ 
ತ್ರೆ 


ಅವಕಾಶವನ್ನು 


ಸಂಸ್ಥೆಯಲ್ಲಿ ತಮ್ಮ ಆಲೋಚನೆಗಳನ್ನು 


ಪ್ರಾರಂಭವಾದ ದಿನಗಳು, ಆಗಿನ ವಿದ್ಯಾರ್ಥಿಗಳ ಶ್ರದ್ಧೆಯನ್ನು, ಸಾಧನೆಗಳನ್ನು 
ಬಹಳ ಸೊಗಸಾಗಿ ಬಣ್ಣಿಸಿದರು.ಕನ್ನಡವನ್ನು ಉಳಿಸಿ ಬೆಳಸುವುದು ಹೇಗೆ 
ವಿಷಯದ ಬಗ್ಗೆ ಹಲವು ದೃಷ್ಟಾಂತಗಳ ಮೂಲಕ ಸ್ವಾರಸ್ಯಕರವಾಗಿ 
ವಿವರಿಸಿದ್ದು ಗಮನಾರ್ಹವಾಗಿತ್ತು ಅವರ ಭಾಷಣ, ಅವರ ಕನ್ನಡಾಭಿಮಾನಕ್ಕೆ 
ಹಿಡಿದ ಕನ್ನ ಡಿಯಂತಿತ್ತು. 

ಇತ್ತೀಚಿನ ದಿನಗಳಲ್ಲಿ ನಮ್ಮನಾಡಿನಲ್ಲಿ ನೆಲಸಿರುವ ಕೆಲವು ಪರಭಾಷಿಕರು 
ಕನ್ನಡ ಭಾಷೆಯ ಬಗ್ಗೆ ಮತ್ತು ಕೆನ್ನಡಿಗರ "ಬಗ್ಗೆ ತಳೆದಿರುವ ಧೋರಣೆ ಬಗ್ಗೆ 
ತೀವ್ರ ಕಳವಳ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕನ್ನಡಪರ ಕೆಸಗಳಿಗೆ 
ಸಾತ್ವಿಕ ಶಕ್ತಿ ಮತ್ತು ಕನ್ನಡ ಚಳುವಳಿಗಳಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದ ನಮ್ಮ 
ಹಿಂದಿನವರಾದ ನಾಡೋಜ ಶ್ರೀ ಜಿ.ನಾರಾಯಣ, ರಂ.ಶ್ರೀ ಮುಗಳಿ, ಖಾದ್ರಿ 
ಶಾಮಣ್ಣ, ಡಾ| ಪಿ.ವಿ.ನಾರಾಯಣ, ಕೋ.ಚೆನ್ನಬಸಪ್ಪ ಮುಂತಾದವರನ್ನು 
ಸ್ಮರಿಸಿಕೊಳ್ಳುತ್ತಾ ಅವರುಗಳ ಕನ್ನಡ ಸೇವೆಯನ್ನು ಕೊಂಡಾಡಿದರು.ಈ 
ನಿಟ್ಟಿನಲ್ಲಿ ಪ್ರತಿಷ್ಠಾನವು ಹಳಗನ್ನಡಾಸಕ್ತರಿಗೆ ಹಳಗನ್ನಡ ಕಾವ್ಯಾಭ್ಯಾಸ ಶಿಬರ 
ನಡೆಸುತ್ತಿರುವ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. 

ಕಾರ್ಯಕ್ರಮವು ಡಾ॥ ವಿಜಯಾಸುಬ್ಬರಾಜ್‌, ಕಾರ್ಯದರ್ಶಿಗಳ 
ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. 


೧೧-೧೧-೨೦೧೯ 

ಅಕ್ಕರಗೊಟ್ಟಿ ಕಾರ್ಯಕ್ರಮ-೫೬ 

ತಿಂಗಳ ಮುಕ್ತ ಚಿಂತನೆ 

ವಿಷಯ: ಎಕ್ಕೋಟಿ ಜಿನಾಲಯಗಳು 


ಚಾಲನೆ ನೀಡಿದವರು: ಡಾ. 
ಸಿ. ಯು. ಮಂಜುನಾಥ್‌ ನಿವೃತ್ತ ಕನ್ನಡ 
ಪ್ರಾಧ್ಯಾಪಕರು 


ಚರ್ಚೆಯ ಪ್ರಾರಂಭಕ್ಕೆ ಮೊದಲು 
ಡಾ. ಆರ್‌. ಲಕ್ಷ್ಮೀನಾರಾಯಣಅವರು, 


ಶ್ರೀಮಂಜುನಾಥ ಅವರನ್ನು 
ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸಂಕ್ಷಿಪ್ತವಾಗಿ 
ಅವರ ಪರಿಚಯವನ್ನು ನೀಡಿದರು. 
ಪ್ರತಿಷ್ಠಾನ ನಡೆಸುತ್ತಿದ್ದ ಹಳಗನ್ನಡ 
ಕಾವ್ಯಾಭ್ಯಾಸ ಶಿಬಿರ, ಹಳಗನ್ನಡ 


ಡಿಪ್ಲೊಮಾ ತರಗತಿಗಳಲ್ಲಿ ಉಪನ್ಯಾಸಕರಾಗಿ ಸೇವೆಸಲ್ಲಿಸಿದ್ದನ್ನು ತಿಳಿಸಿ, 
೩೫ವರ್ಷಗಳ ಬೋಧನಾನುಭವ ಹೊಂದಿರುವ ಡಾ.ಸಿ.ಯು.ಮಂಜುನಾಥ್‌ 
ಅವರು, ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ ಬಗ್ಗೆ ವಿಶೇಷವಾಗಿ 
ಅಧ್ಯಯನ, ಕೈಗೊಂಡು ತಮ್ಮ ಮಹಾಪ್ರಬಂಧವನ್ನು ಮಂಡಿಸಿರುವುದಾಗಿ 
ತಿಳಿಸಿದರು. ಎಕ ಹಲವು ಕೃತಿಗಳು ಪ್ರಕಟಣೆಗೊಂಡಿದೆ. ಹಲವಾರು ಸಂಘ 
ಸಂಸ್ಥೆಗಳಲ್ಲಿ ಇವರು ಸ ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ಅಪಾರ ಅನುಭವವನ್ನು 
ಹಂಜಕೊಳ್ಳುತ್ತಿದ್ದು, ನಿವೃತ್ತಿ ನಂತರವೂ ಅವರು ಕೈಗೊಂಡಿರುವ ಕೆಲವು 
ಸಂಶೋಧನೆಗಳ ಬಗ್ಗೆ ಮಾಹಿತಿ ನೀಡಿದರು. ಚರ್ಚೆಗೆ ಚಾಲನೆ ನೀಡಲು 
ವೇದಿಕೆಯನ್ನು ಶ್ರೀಮ೦ಜುನಾಥ್‌ ಅವರಿಗೆ ವರ್ಗಾಯಿಸಿದರು. ಶ್ರೀ 
ಮಂಜುನಾಥ್‌ ಅವರು. ಈ ದಿನದ ಚರ್ಚೆಯ ವಿಷಯವು ಇತಿಹಾಸದ 
ಶಾಸನ ವಿಭಾಗದಲ್ಲೂ ಮತ್ತು ಸಾಹಿತ್ಯ ಪ್ರಕಾರಗಳಲ್ಲೂ ಕಂಡು ಬರುವಂತಹ 
ಪದಗಳ ಪುಂಜವೆಂದು ಹೇಳಿದರು. ವಿಷಯವು ಜೈನ ಮತ್ತು ಶೈವ 
ಧರ್ಮಗಳನ್ನು ಒಳಗೊಂಡಿದೆ. ಎಕ್ಟೋಟಿ ಎಂಬ ಪದ ಎಕ್ಟೋಟಿ 
ಸಮಯವನ್ನು ಸೂಚಿಸುವ ಪದ, ಅಂದರೆ ಶೈವ ಮತ, ಜಿನಾಲಯಗಳು, 
ಅಂದರೆ ಬಸದಿಗಳು. ಹತ್ತನೇ ಶತಮಾನದ ನಂತರ ಜೈನಧರ್ಮ 
ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಟದ ಹಾದಿ 


(3064 | December 2019 Honganasu 


Vol. 06 Issue 9 


ಹಿಡಿಯ ಬೇಕಾಗಿದ್ದು, ಇದು ಸರ್ವವಿದ್ರಿತ. ಇದಕ್ಕೆ ಪೂರಕವಾಗಿ ತಾಳಿಕೋಟೆ 
ಶಾಸನ (ಕ್ರಿಶ. ೧೧೮೪)ದ ಸಾರಾಂಶವನ್ನು ಹಾಗೂ ಅಧ್ಯಯನ ಕುರಿತ 


ಹರಿಹರನ ರಗಳೆಯನ್ನೂ ಅಬ್ಬಲೂರನ ಏಕಾ೦ತರಾಮಯ್ಯನ ತೀವ್ರ 


ಸ್ವರೂಪದ ಸಂಘರ್ಷವನ್ನು ಉದಾಹರಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ 


ಜೈನರು ತಮ್ಮ ಅಸ್ಥಿತ್ವವನ್ನು ಉಳಸಿಕೊಳ್ಳಲು ಮತ್ತು ಜಿನಕಾರ್ಯಗಳನ್ನು 


ರಕ್ಷಿಸಿಕೊಳ್ಳಲು ಶೈವರೊಂದಿಗೆ ಬಡ೦ಬಡಿಕೆಯನ್ನು ಮಾಡಿಕೊಳ್ಳಬೇಕಾಯಿತು. 
ಆಗ ರೂಪಗೊಂಡಿದ್ದೇ ಎಕ್ಕೋಟಿ ಜಿನಾಲಯಗಳಾದವು. ಅರ್ಥಾತ್‌ 
ಜಿನಾಲಯಗಳ ಮೇಲಿನ ಹಾವಳಿಯನ್ನು ತಪ್ಪಿಸಲು ತಮ್ಮ ಜಿನಾಲಯಗಳಿಗೆ 
ಶೈವರ ಅಭಯವಿರುವಂತೆ ಬಿಂಬಸಲಾಯಿತು. ಜಿನಾಲಯಗಳಲ್ಲಿ ಶೈವರಿಗೆ, 
ನಂದಿಕೋಲು, ಜೋಗ ಒಟ್ಟಿಗೆ ಮುಂತಾದ ಪರಿಕರಗಳನ್ನು ಇರಿಸಿಕೊಳ್ಳಲ 
ಅವಕಾಶ ಕಲ್ಪಿಸಿ ಕೊಡುತ್ತಿದ್ದರು. ಇಂತಹ ಬಡಂಬಡಿಕೆಯನ್ನು ಧಾರ್ಮಿಕ 
ಅಂದೋಲನದ ಚಿತ್ರಣವೆಂದೂ ಹೇಳಬಹುದು. 

ನಂತರದ ಕಾಲಘಟ್ಟದಲ್ಲಿ ಹಂತ ಹಂತವಾಗಿ ಈ “ಎಕ್ಕೋಟ 
ಜಿನಾಲಯಗಳು” ಶೈವ ಧಾರ್ಮಿಕ ಕೇಂದ್ರಗಳಾಗಿ (ದೇವಸ್ಥಾನ) 
ಮಾರ್ಪಾಡಾಗಿರುವುದನ್ನು ಉತ್ತರ ಕರ್ನಾಟಕದ ಬಹುಭಾಗಗಳಲ್ಲಿ ಇಂದಿಗೂ 
ಕಾಣಬಹುದಾಗಿದೆ. ಇತಿಹಾಸಕ್ತರು ಬಹು ಸಂಖ್ಯೆಯಲ್ಲಿ ಭಾಗವಹಿಸಿ, 
ಚರ್ಚೆಯನ್ನು ಅರ್ಥಪೂರ್ಣವಾಗಿ ನಡೆಸಿದರು. 

ಡಾ. ವಿಜಯಾಸುಬ್ಬರಾಜ್‌ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ 
ಮುಕ್ತಾಯವಾಯಿತು. 
೭-೧೧-೨೦೧೯ 
ಸರ್‌.ಸಿ.ವಿ.ರಾಮನ್‌ ಸ ಸ್ಮಾರಕ ವಿಜ್ಞಾನ ಉಪನ್ಯಾಸ 


ಶ್ರೀಮತಿ ಬಿ.ಜಿ. ಕುಸುಮಾ ಸಾಮಾಜಿಕ ಸೇವಾಟ್ರಸ್‌ (ರಿ) ದತ್ತಿ 
ಕಾರ್ಯಕ್ರಮ 
ವಿಷಯ : ಸರ್‌. ಸಿ.ವಿ. ರಾಮನ್‌ 


ಮತ್ತು ಮೇಡಮ್‌ ಕ್ಯೂರಿ. 

ಉಪನ್ಯಾಸಕರು : ಶ್ರೀಮತಿ ನೇಮಿಚಂದ್ರ, 

ಖಾತ್ಯ ಲೇಖಕಿ ಮತ್ತು ನಿವೃತ್ತ ಜನರಲ್‌ 
ಮ್ಯಾನೇಜರ್‌.ಎಚ್‌.ಎ.ಎಲ್‌. 

ಪ್ರತಿಷ್ಠಾನದಲ್ಲಿ ವಿಜ್ಞಾನದ ವಿಷಯಗಳ 
ಬಗ್ಗೆ ಉಪನ್ಯಾಸಗಳನ್ನು ಏರ್ಪಾಟು ಮಾಡುವ 
ಅವಶ್ಯಕತೆ ಉಂಟೇ? ಕಾರಣವೇನು? ಈ 
ಪ್ರಶ್ನೆಗಳು ನಮ್ಮ ಮುಂದೆ ಸುಳಿಯುವುದು 


ಸಹಜ.ದತ್ತಿದಾನಿಗಳಾದ ಶ್ರೀಮತಿ ಬಿ.ಜಿ.ಕುಸುಮಾ ಅವರು ನಿವೃತ್ತ 


ವಿಜ್ಞಾನ ಮತ್ತು ಗಣಿತ ಉಪನ್ಯಾಸಕಿ ಅವರ ಸಾಹಿತ್ಯ ಸೇವೆಯಿಂದಾಗಿ 
ಪ್ರತಿಷ್ಠಾನದೊಂದಿಗೆ ನಿಕಟ ಸಂಪರ್ಕ ಬೆಳೆಸಿಕೊಂಡವರು. ಅವರಿಗೆ 
"ಗಮಕ ವ್ಯಾಖ್ಯಾನ ವಿಶಾರದೆ' ಮತ್ತು "ವಿಶಿಷ್ಟ ಲೇಖಕಿ' ಪ್ರಶಸ್ತಿಗಳೂ 
ಲಭಿಸಿದೆ. ವಿಜ್ಞಾನದ ವಿಷಯಗಳ ಮೇಲಿನ ಸೀತಿ ಮತ್ತು ಭಾರತದ 
ಮೊದಲ ನೊಬೆಲ್‌ ಪಾರಿತೋಷಕ ವಿಜ್ಞಾನಿ ಸರ್‌.ಸಿ.ವಿ.ರಾಮನ್‌ ಅವರ 
ಮೇಲಿನ ಗೌರವದಿಂದಾಗಿ, ಯಾವುದೇ 
ಯುವಜನರಿಗಾಗಿ, ಮೇಲಿನ ದತ್ತಿನಿಧಿಯನ್ನು ನಮ್ಮಲ್ಲಿ ೨೦೧೫ರಲ್ಲಿ 
ಸ್ಥಾಪಿಸಿದ್ದಾರೆ.ಈ ದಿನದ ಕಾರ್ಯಕ್ರಮವು ಕ. ದತ್ತಿನಿಧಿಯಡಿಯಲ್ಲಿ 
ಆಯೋಜಿಸುತ್ತಿರುವ ಐದನೇ ವರ್ಷದ ಕಾರ್ಯಕ್ರಮವೆ೦ದು ಅಧ್ಯಕ್ಷರಾದ 
ಡಾ. ಆರ್‌. "ಲಕ್ಷ್ಮೀ ನಾರಾಯಣ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ 
ತಿಳಿಸುತ್ತಾ, ಈ ದಿನದ ಉಪನ್ಯಾಸಕರಾದ ಶ್ರೀಮತಿ ನೇಮಿಚಂದ್ರ ಅವರನ್ನು, 
ಅವರ ವ್ಯಕ್ತಿತ್ವ ಮತ್ತು ಸಾಧನೆಗಳ ಬಗ್ಗೆ ಸುದೀರ್ಫವಾದ ಪರಿಚಯ 


ನೀಡಿದರು. ಅವರದೇ ಮಾತಿನಲ್ಲಿ ಹೇಳುವುದಾದರೆ ಶ್ರೀಮತಿ ನೇಮಿಚಂದ್ರ 


ಅವರದು ಬಹುಮುಖ ವ್ಯಕ್ತಿತ್ವ ಎಚ್‌ ಎ ಎಲ್‌ನ ಜನರಲ್‌ ಮ್ಯಾನೇಜರಾಗಿ 
ನಿವೃತ್ತ ಹೊಂದಿದ್ದಾರೆ. 


Honganasu 


ವಿಜ್ಞಾನದ ವಿಷಯಗಳ ಬಗ್ಗೆ 


ಸೇವೆಯಲ್ಲಿರುವ ಸಮಯದಲ್ಲೇ ತಮ್ಮನ್ನು ಸಾಹಿತ್ಯ 
ಸೇವೆಯಲ್ಲಿ ತೊಡಗಿಸಿಕೊಂಡು, ಉತ್ತಮ ಗಮಕಿ, ವ್ಯಾಖ್ಯಾನಕಾರರು ಮತ್ತು 


December 2019 


ಲೇಖಕಿಯಾಗಿ ಗುರುತಿಸಿಕೊಂಡಿಸಿದ್ದಾರೆ. ವಿಜ್ಞಾನ ಸಾಹಿತ್ಯ ಪ್ರವಾಸ 
ಕಥನಗಳು, ಜೀವನ ಚರಿತ್ರೆಗಳು ಮತ್ತು ಮಹಿಳಾ ಅಧ್ಯಯನ ಇವರ 
ಆಸಕ್ತಿಯ ವಿಷಯಗಳು. ನೊಬಲ್‌ ಪ್ರಶಸ್ತಿ ವಿಜೇತ ಮಹಿಳಾ ವಿಜ್ಞಾನಿಗಳು, 
ಬೆಳಕಿನೊಂದು ಕಿರಣ : ಮೇರಿ ಕ್ಯೂರಿ, ಪೆರುವಿನ ಪವಿತ್ರ ಕಣಿವೆಯಲ್ಲಿ, ಹೀಗೆ 
ಮೂವತ್ತಕ್ಕೂ ಅಧಿಕವಾಗಿ ಇವರ ಕೃತಿಗಳು ಪ್ರಕಟಗೊಂಡಿವೆ. ಕರ್ನಾಟಕ 
ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ, ದಾನ ಚಿ೦ತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಮಾಸ್ತಿ 
ವೆಂಕಟೇಶ ಅಯ್ಯಂಗಾರ್‌ ಪ್ರಶಸ್ತಿ, ಸಿದ್ದವನ ಹಳ್ಳಿ ಕೃಷ್ಣಶರ್ಮ ಪ್ರಶಸ್ತಿಗಳು 
ಹೆಸರಿಸಲೇ ಬೇಕಾದ ಪ್ರಶಸ್ತಿಗಳು ಎಂದು ಮುಕ್ತವಾಗಿ ಸಭಿಕರಿಗೆ ಮನವರಿಕೆ 
ಮಾಡಿಕೊಟ್ಟರು. 

ತಮಗೆ ನೀಡಿದ ಕಾಲದ ಪರಿಮಿತಿಯಲ್ಲಿ, ನೇಮಿಚಂದ್ರ ಅವರು 
ಎಚ್‌.ಎ.ಎಲ್‌ ವಿಮಾನ ಕಾರ್ಯಾನೆಯ ಉಗಮ, ಎಚ್‌.ಎಸ್‌. ಸ್ಥಾಪನೆಗೆ 
ಕಾರಣ ಪುರುಷರಾದ ಶ್ರೀ ಲಾಲ್‌ಚಂದ್‌ ಹೀರಾಚಂದ್‌ ಅವರ 
ದೂರದೃಷ್ಠಿತ್ತ್ತು ವಿಶ್ವದ ಮೊದಲನೇ ಮಹಾಯುದ್ಧದ ಸಮಯದಲ್ಲಿನ 
ಪರಿಸ್ಥಿತಿ, ಭಾರತದ ಪರಿಸ್ಥಿತಿ, ಮುಂತಾದ ವಿಷಯಗಳ ಚಿತ್ರಣವನ್ನು 
ನೀಡಿದರು. ಸರ್‌.ಸಿ.ವಿ.ರಾಮನ್‌ ಮತ್ತು ರೇಡಿಯಂ ಅನ್ನು ವಿಶ್ವ- 
ಕೈ ಪರಿಚಯಿಸಿದ ನೊಬೆಲ್‌ ಪುರಸ್ಕೃತ ಮೇಡಮ್‌ಕ್ಕೂರಿ ಇವರಿಬ್ಬರ 
ಜನ್ಮದಿನವು ೭ನೇ ನವೆಂಬರ್‌. ಆದ್ದರಿಂದ ಸರ್‌.ಸಿ.ವಿ.ರಾಮನ್‌ ಅವರ 
“ರಾಮನ್‌ ಎಫೆಕ್ಟ್‌ ಬಗ್ಗೆ ಮತ್ತು ರೇಡಿಯಂನ ಪ್ರಯೋಜನಗಳ ಬಗ್ಗೆ 
ಸಂಕ್ಷಿಪ್ತವಾಗಿ ಪರಿಚಯ ಮಾಡಿದರು.ಅವರ ಉಪನ್ಯಾಸ ಪ್ರಾತ್ಯಕ್ಷಿತೆಯೊಡನೆ 
ಕೂಡಿದ್ದು, ವಿಷಯಗಹಿಸುವಲ್ಲಿ ಬಹಳ ಸಹಕಾರಿಯಾಗಿದ್ದುದು ಒಂದು 
ವಿಶೇಷವೆನಿಸಿತು. ಎಚ್‌ಎಎಲ್‌ ಕಾರ್ಯಾನೆಯ ಬೆಳವಣಿಗೆಯ ವಿವಿಧ 
ಹಂತಗಳನ್ನು ದಾಖಲಿಸಿದ್ದ ಪ್ರಾತ್ಯಕ್ಷಿಕೆಯು ಎಲ್ಲರ ಮೆಚ್ಚುಗೆಗಳಿಸಿ, ಏಷ್ಯಾದ 
ಮೊದಲ ವಿಮಾನ ಕಾರ್ಪಾನೆಯ ಸಾಧನೆಗಳನ್ನು ತಿಳಿಯುವಂತಾಯಿತು. 

ಡಾ| ವಿಜಯಾಸುಬ್ಬರಾಜ್‌ ಅವರು ವೈಮಾನಾಂತರಿಕ್ಷ ವಲಯದಲ್ಲಿ 
ಅದ್ಭುತ ಸಾಧನೆ ಮಾಡಿದ ಶ್ರೀಮತಿ ನೇಮಿಚಂದ್ರ ಅವರನ್ನು ಅಭಿನಂದಿಸಿದರು 
ಮತ್ತು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಎಲ್ಲರನ್ನೂ ವಂದಿಸಿದರು. 


೧೬-೧೦-೨೦೧೯ 
ಸಾಹಿತ್ಯ ಸಂಚಲನ 

ವಿಷಯ-ಕೌಟುಂಬಿಕ ಕಾನೂನುಗಳು-ಒಂದು ಸಂವಾದ 

ಅತಿಥಿ ಡಾ.ಗೀತಾ ಕೃಷ್ಣಮೂರ್ತಿ 

ಭಾರತದ ಸಂವಿಧಾನ "ಮೊದಲ ಬಾರಿಗೆ ಸ್ತ್ರೀ ಪುರುಷರಿಗೆ ಸಮಾನತೆ 
ನೀಡಿದೆ. ಸಂವಿಧಾನ ನೀಡಿರುವ ಪ್ರಮುಖ ಹಜ್ಮಿಗಳೆಂದರೆ ೧. ಸಮಾನತೆ 
೨. ಜಾತಿ-ಮತಗಳ ಸಮಾನತೆ ಹಾಗೂ ೩. ಸಾರ್ವಜನಿಕ ಉದ್ಯೋಗಗಳಲ್ಲಿ 
ಸಮಾನತೆ. ಆದರೆ ಭಾರತದ ಇತಿಹಾಸವನ್ನು ಗಮನಿಸಿದಾಗ 
ಸ್ತೀಯರು ಶಿಕ್ಷಣದಿಂದ ವಂಚಿತರಾಗಿರುವುದು ಕಂಡುಬರುತ್ತದೆ. ಅನೇಕ 


ಮಿ 


ಕ್ಷ ಕರ್ಕಾಭಕ ರಾಯರ ಶಂಥ(ಂ) 


Vol. 06 Issue 9 


ಕಾನೂನುಗಳಿದ್ದರೂ ಮಹಿಳೆಯರಿಗೆ ಕಾನೂನು ಅರಿವು 
ಅವರಿಗೆ ಅವುಗಳ ಫಲ ದೊರೆಯುವುದೂ ವಿರಳ ಮತ್ತು ಹೋರಾಟವಿಲ್ಲದೆ 
ಯಾವ ಕಾನೂನೂ ಯಾರಿಗೂ ದಕ್ಕುವುದಿಲ್ಲ ಎಂದು ನುಡಿದು ಇಂದಿನ 
ಸಮಾಜದ ವಾಸ್ತವ ಸ್ಥಿತಿಯನ್ನು ಸಭಿಕರ ಮುಂದಿಟ್ಟವರು ಖ್ಯಾತ ಕಾನೂನು 
ತಜ್ಞೆ ಮತ್ತು ಸಾಹಿತಿ ಡಾ. ಗೀತಾ ಕೃಷ್ಣಮೂರ್ತಿ. 

ಆರ್ಥಿಕ ಕ್ರೌರ್ಯ, ದೈಹಿಕ ಕ್ರೌರ್ಯ ಇತ್ಯಾದಿ ಸಂದರ್ಭಗಳಲ್ಲಿ 
ಕುಟುಂಬದವರೇ ಮಹಿಳೆಯರ ಹಕ್ಕುಗಳನ್ನು ಒಪ್ಪಿಕೊಳ್ಳುವುದಿಲ್ಲ. 
೨೦೦೬ರಿಂದ ಕಾನೂನಿನ ರೀತ್ಯ ಕೌಟುಂಬಿಕ ದೌರ್ಜನ್ಯಕ್ಕೆ ರಕ್ಷಣೆ ಸಿಕ್ಕಿದೆ. 
ಆದರೂ ಸಮಾಜದಲ್ಲಿ ಬೆಳವಣಿಗೆಯಾದಂತೆ ಉದ್ಯೋಗಸ್ಥ ಮಹಿಳೆಯರಿಗೆ 
ನಾನಾ ರೀತಿ ದೌರ್ಜನ್ಯ, ಆಧುನಿಕ ತಂತ್ರಜ್ಞಾನಗಳು ಅಭಿವೃದ್ಧಿಯಾದಂತೆ 
ಹೆಣ್ಣು ಭ್ರೂಣ ಹತ್ಯೆ, ಅಶ್ಲೀಲ ದೃಶ್ಯಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ 
ಹಿಂಸಿಸುವುದು ಇತ್ಯಾದಿ ಅನೇಕ ಬಗೆಯ ದೌರ್ಜನ್ಯಗಳು ಹುಟ್ಟಿಕೊಳ್ಳುತ್ತವೆ 
ಎ೦ದು ಸಾಕಷ್ಟು ಉದಾಹರಣೆಗಳೊಂದಿಗೆ ವಿವರಿಸಿದರು. 

ಡಾ.ವಿಜಯಾ ಸುಬ್ಬರಾಜ್‌ರವರು ನಮ್ಮ ಸಮಾಜದ ಹೆಣ್ಣುಮಕ್ಕಳೇ 
ಕಾನೂನಿನ ಉಪಯೋಗ ಪಡೆದುಕೊಳ್ಳಲು ಹಿ೦ಜರಿಯುತ್ತಾರೆ; ಸಮಾಜಕ್ಕೆ. 
ಮರ್ಯಾದೆಗೆ ಅಂಜುತ್ತಾರೆ. ಹಾಗಾಗಿ ಕಾನೂನಿನ 
ಅಳವಡಿಸುವುದು ಸುಲಭವಲ್ಲ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತ ಪಡಿಸಿದರು. 

ಸಭೆಯ ಅಧ್ಯಕ್ಷತೆ ವಹಿಸಿದ್ದ ವನಮಾಲಾ ಸಂಪನ್ನ ಕುಮಾರರವರು 


ಕಾನೂನಿನ ಬಗ್ಗೆ ವಿಷಯ ಮಂಡಿಸಿದ ಡಾ.ಗೀತಾರವರಿಗೆ ಧನ್ಯವಾದಗಳನ್ನು ಪ್ರ 


ಹೇಳಿ, ಮಹಿಳೆಯರಿಗೆ ಕಾನೂನಿನ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. 


ವಿಶೇಷವಾಗಿ ಲೇಖಕಿಯರು ಇಂತಹ ವಿಷಯಗಳನ್ನು ಅರಿತು, ತಮ್ಮ 


ಬರವಣಿಗೆಗಳ ಮೂಲಕ ಮತ್ತಷ್ಟು ಜನರಿಗೆ ತಲುಪಿಸುವುದು ಅವಶ್ಯಕ. 
ಇಂದಿನ ಸಮಾಜದ ಲೇಖಕಿಯರು ಇಂತಹ ಹಲವಾರು ವಿಷಯಗಳ 
ಬಗ್ಗೆ ಬರೆಯುವಷ್ಟು ಸಮರ್ಥರಾದರೆ ಮಾತ್ರ ಮೌಲ್ಯಯುತವಾದ 
ಬರವಣಿಗೆಯನ್ನು ನೀಡಬಲ್ಲರು; ಸಮಾಜಕ್ಕೂ ಒಳಿತು ಎಂದರು. 


ಸಹಕಾರ್ಯದರ್ಶಿ ಜಿ.ವಿ. ನಿರ್ಮಲರವರ ನಿರೂಪಣೆಯಲ್ಲಿ 
ಜರುಗಿದ ಸಭೆಯಲ್ಲಿ ಸಂಘದ ಸದಸ್ಯೆ ರೇಣುಕಾ ದೇಸಾಯಿ ಡಾ.ಗೀತಾ 
ಕೃಷ್ಣಮೂರ್ತಿಯವರನ್ನು ಸಭೆಗೆ ಪರಿಚಯಿಸಿದರು. 


೧೪-೧೧-೨೦೧೯ 
ಗಾಂಧಿ -೧೫೦ರ ಕಾರ್ಯಕ್ರಮ 
ಉಪನ್ಯಾಸ : ಪ್ರೊ. ಎಂ.ಎಂ.ಗುಪ್ತಾ 
ನಿವೃತ್ತ ಅರ್ಥಶಾಸ್ತ್ರ ಪಾಧ್ಯಾಪಕರು “ಮತ್ತು ಪ್ರಾಂಶುಪಾಲರು 
೫54, ಗಾಂಡೆಯವರ ತರಕ ಚಿಂತನೆಗಳ ಪ್ರಸ್ತುತತೆ 
ಮಹಾತ್ಮ ಗಾಂಧಿಯವರು ಸೂರ್ಯನ ಕೆಳಗೆ ಬರುವ ಎಲ್ಲಾ 
ವಿಷಯಗಳ ಬಗ್ಗೆ ಮಾತನಾಡ ಬಲ್ಲವರಾಗಿದ್ದರು.ಈ ಕಾರಣದಿಂದಲೇ ಅವರು 
ಇಪ್ಪತ್ತನೇ ಶತಮಾನದ ಪ್ರಭಾವಿತ ವ್ಯಕ್ತಿಯಾಗಿದ್ದರು.ಇಡೀ ವಶಕ್ಕೆ ಜಗದ್ವಿಖ್ಯಾತ 


ವ್ಯಕ್ತಿ ಎನಿಸಿಕೊಂಡರು.ಸಕಲ ವಿಷಯಗಳಲ್ಲೂ ಆಸಕ್ತಿ ಬೆಳೆಸಿಕೊಂಡಿದ್ದ 
ಗಾಂಧೀಯವರು ಶ್ರೇಷ್ಠ ಚಿ೦ತಕರೆನಿಸಿಕೊ೦ಡರು. ಪಾರತಂತ್ರ್ಯದಲ್ಲಿದ್ದ ಸಮಸ್ತ 
ಭಾರತೀಯರನ್ನು ತಮ್ಮ ಸಂಘಟನಾ ಶಕ್ತಿಯಿ೦ದ ಒಗ್ಗೂಡಿಸಿ, ಸ್ವಾತ೦ತ್ರ್ಯ 
ಸತ್ಯ ಮತ್ತು 


ಸಂಗ್ರಾಮಕ್ಕೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹುರಿದುಂಬಿಸಿ 
ಅಹಿಂಸಾ ಮಾರ್ಗದಿಂದಲೇ ಬಿಟೀಷರನ್ನು ಸೋಲಿಸಿದ್ದು ಮತ್ತು ದೇಶಕ್ಕೆ 
ಸ್ವಾತಂತ್ರ್ಯದೊರಕಿಸಿಕೊಟ್ಟಿದ್ದು ಒಂದು ಪವಾಡವೇ ಸರಿ: ರಾಮ ರಾಜ್ಯ 
ಗ್ರಾಮ ರಾಜ್ಯ, ಗ್ರಾಮ ಕೈಗಾರಿಕೆ, ಸಮೂಹ ಉತ್ಪಾದನೆ, ಭಾರತೀಯ ಸ್ವದೇಶಿ 
ಚಿಂತನೆ, ಅಹಿಂಸೆ, ಅಪರಿಗ್ರಹ . ಅಸ್ಥೇಯ, ಭಾರತಕ್ಕೆ ಬೇಕಾದ ಅರ್ಥಶಾಸ್ತ್ರ 
ಹೀಗೆ ಹಲವಾರು ವಿಷಯಗಳ ಬಗ್ಗೆ ಗಾಂಧೀಜಯವರ ಚಿಂತನೆಗಳ 


ಜಾಗತೀಕರಣದ ಹಿನೆ ನೆಲೆಯಲ್ಲಿ ಇಂದು. ಪ್ರಸ್ತುತವಲ್ಲವೆನ್ನುವ ಪದವೇ ಎಲ್ಲಾ 


ಕಡಿಮೆ ಮತ್ತು 


ಕಟ್ಟಳೆಗಳನ್ನು 


ಕಡೆಗಳಿಂದಲೂ ಕೇಳಿಬರುತ್ತಿದೆ. ಹೀಗೆ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ 
ಅಧ್ಯಕ್ಷರಾದ ಡಾ.ಆರ್‌.ಲಕ್ಷ್ಮೀನಾರಾಯಣ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ 
ಎಲ್ಲರನ್ನೂ ಸ್ವಾಗತಿಸಿದರು. 
ನಂತರ ಈ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ಆರ್ಥಿಕ 
ಚಿ೦ತನೆಗಳ ಬಗ್ಗೆ ಉಪನ್ಯಾಸ ನೀಡಲು ಬಂದಿರುವ ಪ್ರೊ.ಎಂ.ಎಂ. 
ಗುಪ್ತಾ ಅವರ ಪರಿಚಯವನ್ನು ಮಾಡಿದರು. ಅರ್ಥಶಾಸ್ತ್ರದಲ್ಲಿ ಸುಮಾರು 
೩೬ವರ್ಷಗಳ ಬೋಧನಾ ಅನುಭವವಿರುವ ಶ್ರೀ ಗುಪ್ತಾ” ನವರು, ನಾಡಿನ 
ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು. ಸದಾ ಕ್ರಿಯಾ ಶೀಲರಾಗಿ "ಹಲವಾರು ಸಂಘ 
ಸಂಸ್ಥೆಗಳಲ್ಲಿ ಸಂದರ್ಶಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿ, 
ಉಪನ್ಯಾಸ ಪ್ರಾರಂಭಿಸಲು ಮನವಿ ಮಾಡಿದರು. 
ಸ್ವಾತಂತ್ರ್ಯೋತ್ತರ ಕಾಲದಿಂದಲೂ ಪ್ರತಿಯೊಂದು ವಿಷಯದಲ್ಲೂ 
ಪಾಶ್ಚಿಮಾತ್ಯರ ಅನುಕರಣೆಯಿಂದಾಗಿ ಸ್ವದೇಶಕ್ಕೇ ಸೀಮಿತವಾಗಬೇಕಾಗಿರುವ 
ಅನುಸ ರಿಸಬೇಕಾದ ನಡೆಗಳನ್ನು ಬಿಟ್ಟು ಹೊರ ರಾಷ್ಟಗಳ ನೀತಿ, ನಿಯಮ 
ಮತ್ತು ಚಿಂತನೆಗಳನ್ನು ಅನುಕರಣೆ ಮಾಡುತ್ತಿದ್ದೇವೆ. ನಮ್ಮ ದೇಶದ ಆರ್ಥಿಕ 
ಮತ್ತು ಹಲವಾರು "ಸಮಸ್ಯೆಗಳನ್ನು ಪಾಶ್ಚಿಮಾತ್ಯರ ನೀತಿ ನಿಯಮಗಳ 
ಮೂಲಕ ಬಗೆಹರಿಸುವ ದಾರಿಗಳನ್ನು ಹುಡುಕುತ್ತಾ ಗೊಂದಲದ 
ವಾತಾವರಣದಲ್ಲಿ ಸಾಗುತ್ತಿರುವುದನ್ನು ನಾವೆಲ್ಲರೂ ಕಾಣುತ್ತಿದ್ದೇವೆ. 
ಗ್ರಾಮಗಳ ರಾಷ್ಟ್ರವಾದ ಭಾರತಕ್ಕೆ ಸ್ವದೇಶಿ. ಸ್ವರಾಜ್ಯ ಮತ್ತು ಗ್ರಾಮೋದ್ಧಾರಗಳ 
ತತ್ವದಲ್ಲಿ ಸ್ವಾಲಂಬನೆ, ಸರ್ವರಿಗೂ ಉದ್ಯೋಗಾವಕಾಶ, ಗ್ರಾಮಾಭಿವೃದ್ಧಿ, 
ನಮ್ಮ "ಅದ್ಯ 5ದರ್ಮವಾಗಬೇಕೆಂದು ಪ್ರತಿಪಾದಿಸಿದರು. ಗಾಂಧೀಜಿಯವರು 
ಗಾಮದ ಡದ ಮನೆಯೂ ಸಣ್ಣ ಸಣ್ಣ ಕಾರ್ಯಾನೆಯಾಗಿ 
ಸರ್ವರಿಗೂ ಉದ್ಯೋಗ ಒದಗಿಸಿ ಸ್ವಾವಲಂಭಿ ಕುಟು೦ಬಗಳಾಗ ಬೇಕೆಂದು 
ಕನಸು ಕಟ್ಟಿದ್ದರು. ಭಾರತದ ಗ್ರಾಮಗಳಲ್ಲಿನ ಕುಂದು ಕೊರತೆಗಳ ನಿವಾರಣೆಗೆ 
ಅನ್ಯ ರಾಷ್ಟ್ರಗಳ ನೀತಿ ನಿಯಮಗಳ ಸಹಾಯದಿಂದ ಬಗೆಹರಿಸಲಾದೆಂದು 
ಕೆಲವು ಉದಾಹರಣೆಗಳನ್ನು ನೀಡಿ, ಭಾರತವು ತನ್ನದೇ ಆದ ಪರಿಹಾರ 
ಮಾರ್ಗಗಳನ್ನು ಪ್ರಾದೇಶಿಕವಾಗಿ ಕಂಡು ಕೊಳ್ಳಬೇಕಾದ ಅವಶ್ಯಕತೆಗಳನ್ನು 
ತಿಳಿಸಿದರು. ರಾಷ್ಟ್ರದ ಕೊನೆಯ ವ್ಯಕ್ತಿಯೂ ಸಂತೋಷ ಪಡೆಯಬೇಕು 
ಗಾಂಧೀಜಿಯವರು ತಮ್ಮ ಈ ತತ್ವವನ್ನು ಅಂತ್ಯೋದಯವೆಂದು ಕರೆದರು. 
ಮನುಷ್ಯನ ಕಲ್ಯಾಣ ಶಾಸ್ತ್ರವೇ, ಗಾರಧೀಜಯವರ 'ಅರ್ಥಶಾಸ್ತ್ರವನ್ನ ಬಹುದು. 
ವ್ಯಕ್ತಿ ಕೇಂದ್ರಿತ 'ಕಾರ್ಯಕ್ರಮಗಳಿಗೇ ಗಾಂಧೀಜಿಯ ಕನಸಾಗಿತ್ತು. 'ಬಾರತವು 
ಸುಖೀ ಮಾನವರನ್ನು ಉತ್ಪತ್ತಿ ಮಾಡುವ ಗುರಿಹೊಂದ ಬೇಕೆಂದು 
ಹೇಳಿ, ಗಾಂಧೀಜಿಯವರ ಜೀವನ ಸಾಧನೆಗಳ ಬಗ್ಗೆ ಓದಬೇಕಾದ ಕೆಲವು 


ಗಂಥಗಳನ್ನು ಪರಾಮರ್ಶಿಸಲು ಶ್ರೀ ಗುಪ್ತಾ ಅವರುಸೂಚಿಸಿದರು. 


ಡಾ. ವಿಜಯಾ ಸುಬ್ಬರಾಜ್‌ ಅವರ ವಂದನಾರ್ಪಣೆಯೊಂದಿಗೆ 
ಕಾರ್ಯಕ್ರಮ ಮುಕ್ತಾಯವಾಯಿತು. 


(8090 | December 2019 11011887850 


Vol. 06 Issue 9 


ಎಂ. ವಿ. ಸೀತಾರಾಮಯ್ಯ — 


ಅಲ್ಲದೆ ಅವರ ಸಮಗ್ರ ಕೃತಿಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆಯು 
ಹನ್ನೆರಡು ಸಂಪುಟಗಳಲ್ಲಿ ಪ್ರಕಟಿಸಲು ಒಪ್ಪಿಗೆ ನೀಡಿ ಈಗ ಅವೆಲ್ಲ 
ಪ್ರಕಟಗೊಂಡಿವೆ. ಈ ರೀತಿ ಪ್ರೊ. ಎಂ.ವಿ. ಬಿಎಂಶ್ರೀ ಅವರ 
ಪ್ರೇರಣೆಯಿಂದ ತಮ್ಮ ಬಾಳನ್ನು ಕನ್ನಡಕ್ಕಾಗಿ ಅರ್ಪಣೆ ಮಾಡಿಕೊಂಡು 
ಸಾರ್ಥಕವಾಗಿಸಿಕೊ೦ಡವರು. 

ಎಂವಿಸೀ ಅವರ ಸೃಜನಶೀಲ ಕೃತಿಗಳು 

ಕಾವ್ಯ 

“ಇಂಗ್ಲಿಷ್‌ ಕಾವ್ಯದಲ್ಲಿ ಬಂದ “ರೊಮ್ಯಾಂಟಿಕ್‌' ಚಳುವಳಿ ಅದಕ್ಕೆ 
ಹಿ೦ದಿನ "ಕ್ಲಾಸಿಕಲ್‌ ಕಾವ್ಯ ಪದ್ಧತಿಯಿಂದ ಬೇರೊಂದು ಭಾವಗೀತಾತ್ಮಕವಾದ 
"ಅಭಿವ್ಯಕ್ತಿಗೆ ಹೇಗೆ ತಿರುಗಿತೋ ಹಾಗೆಯೇ, ಕನ್ನಡದಲ್ಲಿಯೂ ಇಪ್ಪತ್ತನೇ 
ಶತಮಾನದಕಾವ್ಯ ಅದಕ್ಕೆ ಹಿಂದಿನ ಮಹಾಕಾವ್ಯ ಪ್ರಬಂಧಗಳ ರೀತಿಯನ್ನು 
ವರ್ಜಿಸಿ ಭಾವಗೀತಾತ್ಮಕವಾದ ಅಭಿವ್ಯಕ್ತಿಗೆ ತಿರುಗಿತು ಎಂಬ ಕಾರಣದಿಂದ 
ಮಾತ್ರವಲ್ಲದೆ, ಈ ಕಾಲದ ಕಾವ್ಯ ನೇರವಾಗಿ ಇಂಗ್ಲಿಷ ರೊಮ್ಯಾಂಟಿಕ್‌ 
ಕವಿಗಳಿಂದ ಪ್ರೇರಣೆ ಪಡೆಯಿತೆಂಬ ಕಾರಣದಿಂದಲೂ, ನವ್ಯಕವಿಗಳು 
ಈ ಕಾವ್ಯವನ್ನು "ರೊಮ್ಯಾಂಟಿಕ್‌ ಎಂದೇ ಕರೆದಂತೆ ತೋರುತ್ತದೆ. ನಿಜ, 
ಈ ಹೊಸಗನ್ನಡ ಕಾವ್ಯವೇನೋ, ಇಂಗ್ಲಿಷ್‌ ರೊಮ್ಯಾಂಟಿಕ್‌ ಕವಿಗಳಿಂದ 
ಪೇರಣೆಯನ್ನು ಪಡೆಯಿತು. ಆದರೆ ಈ ಕಾಲದ ಕನ್ನಡ ಕಾವ್ಯವನ್ನು 
ಅಷ್ಟು ಮಾತ್ರಕ್ಕೆ “ರೊಮ್ಯಾಂಟಕ್‌' ಎಂದು ಕರೆಯುವುದು ಉಚಿತವೆ? 
ಹೊಸಗನ್ನಡ ಕವಿತೆ ನಿಜವಾಗಿಯೂ ಆರೊಮ್ಯಾಂಟಿಕ್‌ ಕಾವ್ಯದ 
ಅನುಕರಣೆ ಅನುಸರಣೆಗಳಾಗಿ ಬಂದಿದೆಯೆ- ಎಂಬ ಪ್ರಶ್ನೆಯನ್ಸೆತ್ತಿದರೆ, 
ಅದಕ್ಕೆ ಉತ್ತರ ತೀರಾ ಬೇರೆಯಾಗುತ್ತದೆ. ಯಾಕೆಂದರೆ ಈ "ಹೊಸಗನ್ನಡ 
ಕಾವ ರೊಮ್ಯಾಂಟಿಕ್‌ ಕಾವ್ಯದಿಂದ ಪಡೆದ ಪೇರಣೆ ಬಹುಮಟ್ಟಿಗೆ ಅದರ 
ರೂಪಾಂಶಕ್ಕೆ ಅನ್ವಯಿಸುವ ಮಾತೆ ಹೊರತು ಅಂತಃಸ್ಪತ್ತಕ್ಕೆ ಅಲ್ಲ. ಜೊತೆಗೆ, 
ಯಾವುದನ್ನು ರೊಮ್ಯಾಂಟಿಕ್‌ ಕಾವ್ಯದ ತಿರುಳು ಎಂದು ಕರೆಯಬಹುದೊ 


ಒಂದನೇ ಪುಟದಿಂದ 


ಎಂ.ಎ.ರಾಮಾನುಜಯ್ಯಂಗಾರ್‌ ದತ್ತಿ 
ಕಾರ್ಯಕ್ರಮ 


ಕನ್ನಡ ಸಾಹಿತ್ಯ ಪರಿಷತ್ತು ಪಂಪ ಭಾರತದ ಸಂಪಾದನೆ ಮಾಡುವಾಗ 
ಸಂಪಾದಕರ ಸಮಿತಿ ಪಾಠಗಳನ್ನು ನಿರ್ಣಯಿಸುವಾಗ ಅಂತಿಮವಾಗಿ 
ಶ್ರೀಯವರ ಗಮನಕ್ಕೆ ತಂದು ಅವರ ಸಲಹೆ ಸೂಚಿಗಳನ್ನು ಪಡೆದುಕೊಂಡೇ 
ಪಾಠವನ್ನು ಸಿದ್ಧಪಡಿಸುತ್ತಿತ್ತು. ಇದರಲ್ಲಿ ಪ್ರಸಿದ್ಧವಾದ್ದು. ಪಂಪಭಾರತದ 
ಶಿಶುಪಾಲವಧೆಯ ಸಂದರ್ಭದಲ್ಲಿ ಜಿ ಮುಳಿದು ಶಿಶುಪಾಲನಾ 
ಸಭೆಯೊಳಡ ಹಾಯ್ದು ನುಡಿದಂತೆ ಕಳೆ ಕಳೆ ಹರಿಗೆತ್ತಿದನರ್ಫದರ್ಫ್ಯಮಂ 
ಧರ್ಮಸುತಾ' ಎಂಬ ಪದ್ಯಭಾಗದಲ್ಲಿ ಬರುವ “ನುಡಿದಂತೆ' ಎಂಬುದನ್ನು 
"ನುಡಿದಂ ತೆ ಧರ್ಮಸುತಾ' ಎಂದು ವಿಭಾಗಿಸಬೇಕು.ಇಲ್ಲಿ ತೆ” ಎಂಬುದು 
ನಿಪಾತಾವ್ಯಯ ಎಂದು ಪತ್ತೆ ಹಚ್ಚಿದ್ದು ಶ್ರೀಯವರ ಗಂಥಸಂಪಾದನಾ 
ವೈದುಷ್ಯ. 

ಇನ್ನು ಕನ್ನಡವನ್ನು ಕಟ್ಟುವುದೆಂದರೆ ಏನೆಂದು ಹಲವು ಹತ್ತು ಬಗೆ- 
ಯ ಸಾಧನೆಗಳ ಮೂಲಕ ತೋರಿಸಿಕೊಟ್ಟದ್ದು ಈಗ ಸುಪರಿಚಿತವಾಗಿದೆ. 
ಅವರು ರಿಜಿಸ್ಟಾರ್‌ ಆಗಿದ್ದಾಗ ಮಾಡಿದ ದೃಢವಾದ ಪ್ರಯತ್ನದ 
ಪರಿಣಾಮವಾಗಿಯೇ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಎಂ. kA 
ತರಗತಿಗಳು ಪ ಪಾರಂಭವಾದದ್ದು. ಆಗೆ ನುರಿತ ಪ್ರಾಧ್ಯಾಪಕರ ಕೊರತೆ ಇದ್ದ 


ಬದುಕು - ಬರಹ - ೯ 


ಡಾ| ಪಿ. ವಿ. ನಾರಾಯಣ 


ಅದೆಲ್ಲವನ್ನೂ ಪರಿಸೀಲಿಸಿ ನೋಡಿದರೆ, ಅದೆಲ್ಲವೂ ಭಾರತೀಯ ಪರಂಪರೆಗೆ 


ಹೊಸತಾದುದೇನೂ ಅಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ಆದಕಾರಣ 
ಪಾಶ್ಲಾತ್ಯ ರೊಮ್ಯಾಂಟಿಕ್‌ ಕಾವ್ಯದಿಂದ ಪ್ರೇರಣೆ ಪಡೆದ ಮಾತ್ರಕ್ಕೆ. 


ಅದರ ಅನುಕರಣೆಯಾಗಲಿ ಅನುಸರಣೆಯಾಗಲಿ ಮಾತ್ರವಾಗಿದೆ ಎಂದು 
ಹೇಳಲಾಗದ ಹೊಸಗನ್ನಡದ ಆಧುನಿಕ ಕಾವ್ಯವನ್ನು "ನವೋದಯಕಾವ್ಯ' 
ಎಂದು ಕುವೆಂಪು ಅವರು ಹೆಸರಿಸಿದ್ದು ತುಂಬಾ ಉಚಿತವಾಗಿದೆ. 
ಯಾಕೆಂದರೆ ಪಶ್ಚಿಮದ ಪೇರಣೆಯಿಂದ, ತನ್ನ ಅಂತಃಸ್ಪತ್ವವನ್ನು ತೆರೆದ ಈ 
ಕಾವ್ಯ ಕನ್ನಡದಲ್ಲಿ ನಿಜವಾಗಿಯೂ ಒಂದು ನವೋದಯವನ್ನೊ ತಂದಿತು.” 
ಜಿ.ಎಸ್‌. ಶಿವರುದಪ್ಪನವರ ಈ ಮಾತುಗಳು ಬಿ.ಎಂ.ಶ್ರೀ ಅವರ “ಇಂಗ್ಲಿಷ್‌ 
ಗೀತೆಗಳು' ಬಂದ ನಂತರ ಕನ್ನಡದಲ್ಲಿ ಹುಲುಸಾಗಿ ಬೆಳೆದ ಕಾವ್ಯ 
ಸ್ವರೂಪವನ್ನು ಸಮರ್ಥವಾಗಿ ವರ್ಣಿಸುತ್ತವೆ. ನವೋದಯ ಸಾಹಿತ್ಯದ 
ಮುಖ್ಯಲಕ್ಷಣಗಳೆಂದರೆ ಇಂದ್ರಿಯಾನುಭವಗಳಿಗೆ ಪ್ರಾಧಾನ್ಯ, ಮಾನವನ 
ಅಂತಃಕರಣ ಹಾಗೂ ಅತೀಂದ್ರಿಯಾನುಭವಗಳಿಗೆ, ಜೀವನ ಕಾಣ್ಯೆಗಳಿಗೆ 
ಪ್ರಾಧಾನ್ಯ ನೀಡುವಂಥದು; ಅಲ್ಲದೆ, ಬದುಕನ್ನು ಉಪಾದೇಯವೆಂದು 
ಸ್ವೀಕರಿಸುವ ಮನೋಭಾವ ಇಲ್ಲಿ ಸ್ಥಿರವಾದುದು. ಇಂಗ್ಲಿಷ್‌ ವಿದ್ಯೆಯಿಂದ 
ಬರಮಾಡಿಕೊಂಡ ವೈಜ್ಞಾನಿಕ ಮನೋಭಾವವು ಹಿನ್ನೆಲೆಗಿದ್ದು, ಪರಂಪರೆಯ 
ಕಾಠಿಣ್ಯವನ್ನು ಬಿಟ್ಟುಕೊಟ್ಟು ಒಟ್ಟು ಮಾನವತೆಯಲ್ಲಿ ನಂಬಿಕೆಯಿಟ್ಟು 
ರೂಪಿಸಿಕೊಂಡ ಮನೋಭಾವವು ಜನರನ್ನು ಉದಾರವಾದಿಗಳನ್ನಾಗಿ 
ಮಾಡಿತು. ಹಾಗಾಗಿ ಬದುಕನ್ನು ತನ್ನೆಲ್ಲ ಮಗ್ಗುಲುಗಳಲ್ಲಿ ಅನುಭವಿಸುವ 
ಮತ್ತು ಅಭಿವ್ಯಕ್ತಿಸುವ ಮಾರ್ಗಕ್ಕೆ ನವೋದಯ” ಲೇಖಕರು ಮುಕ್ತವಾಗಿ 
ತೆರೆದುಕೊಂಡರು. ನವೋದಯದ. ಎರಡನೆಯ ಪೀಳಿಗೆಗೆ ಸೇರಿದ ಕವಿಗಳೂ 
ಈ ಜಾಡನ್ನೇ ಅನುಸರಿಸಿದರು. ಎಂವಿಸೀ ಅವರೂ ಇದಕ್ಕೆ ಹೊರತಲ್ಲ. 
(ಮುಂದುವರಿಯುವುದು) 


ಕಾರಣ ವೆಂಕಣ್ಣಯ್ಯ, ಕೃಷ್ಣ ಶಾಸ್ತ್ರಿಗಳ ಜೊತೆಗೆ ಇಂಗ್ಲಿಷ್‌ ಪ್ರಾಧ್ಯಾಪಕರಾಗಿದ್ದ 
ಈ ವಿದ್ಯಾವಿಶಾರದರು ಪ್ರಾರಭದ ಹಲವು ವರ್ಷ ಕನ್ನಡದ ಗೌರವ 
ಪ್ರಾಧ್ಯಾಪಕರಾಗಿ ಅತಿಹೆಚ್ಚಿನ ತರಗತಿಗಳನ್ನು ತೆಗೆದುಕೊಂಡು ಅದರಲ್ಲೂ 
ಛಂದಸ್ಸು ಕಾವ್ಯಮೀಮಾಂಸೆ, ಕಾವ್ಯಗಳನ್ನು "ಬೋದಿಸುವ ಮೂಲಕ ಕನ್ನಡ 
ವಿದ್ವಾಂಸರ, ಕವಿಗಳ ಪಡೆಯೊಂದು ರೂಪುಗೊಳ್ಳಲು ಕಾರಣರಾದರು. 
ಎ. “ಆರ್‌. ಕೃಷ್ಣಶಾಸ್ತಿ, ವೆಂಕಣ್ಣಯ್ಯ, ರಾಘವಾಚಾರ್‌, ಎಲ್‌. ಗುಂಡಪ್ಪ 
ಮೊದಲಾದ ವಿದ್ದನಣೆಗಳು ಶ್ರೀಯವರ ಪ್ರೇರಣೆಯಿಂದಾಗಿಯೇ ಕ್ರಮವಾಗಿ 
ಬಂಗಾಳಿ, ಗ್ರೀಕ್‌, ತಮಿಳು ಮೊದಲಾದ ಭಾಷೆಗಳನ್ನು ಕಲಿತು ಅದರಲ್ಲಿನ 
ತಮ್ಮ ತಿಳಿವನ್ನು ಬಳಸಿಕೊಂಡು ಕನ್ನಡ ಕಟ್ಟಲು ಕಾರಣರಾದರು. ಕನ್ನಡ 
ಗ್ರಂಥ ಪ್ರಕಟಣ ಸಮಿತಿ ರೂಪಿಸಿ ಅದರ ಮೂಲಕ ಪ್ರಸಿದ್ಧ ಹಳಗನ್ನಡ 
ಕಾವ್ಯಗಳ ಕಾವ್ಯ ಸಂಗ್ರಹಗಳ ಪ್ರಕಟಣೆಗೆ ಕಾರಣರಾದರು ಹೀಗೆಲ್ಲಾ 
ಶ್ರೀಯವರ ಕನ್ನಡ ಕಟ್ಟಿದ ನಾನಾ ಬಗೆಯನ್ನು ವಿಶದವಾಗಿ ತಿಳಿಸಿಕೊಟ್ಟವರು 
ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿವೃತ್ತ 
ಪಾಧ್ಯಾಪಕರೂ ಸಂಶೋಧಕರೂ ಈ ಡಾ. ಎನ್‌. ಎಸ್‌. *ಹಾರಾನಾಥ್‌ 
ಅವರು. ಅಕ್ಟೋಬರ್‌ ೨೩ ರಂದು "ಬಿ. ಎಂ.ಶ್ರೀ ಯವರ ವಿದ್ವತ್ತು 
ಮತ್ತು ಸಂಶೋಧನಾ ಮುಖ' ಎಂಬ ದತ್ತಿ ಉಪನ್ಯಾಸವನ್ನು ನೀಡಿದ 
ಸಂದರ್ಭದಲ್ಲಿ ಮಾತನಾಡುತ್ತ ಮೇಲ್ಕಂಡಂತೆ ತಿಳಿಸಿದರು. ಪ್ರಾರಂಭದಲ್ಲಿ 
ಅಧ್ಯಕ್ಷರು ಪ್ರಸ್ತಾವನೆ ಮತ್ತು ಸ್ವಾಗತದ ಮಾತುಗಳನ್ನು ಆಡಿ ತಾರಾನಾಥರ 
ಪರಿಚಯ ಮಾಡಿಕೊಟ್ಟರು. 
ವಿಜಯಾ ಸುಬ್ಬರಾಜ್‌ ಅವರು ಎಲ್ಲರನ್ನೂ ವಂದಿಸಿದರು. 


11011887850 December 2019 


Vol. 06 Issue 9 


ಪದಗಳ 


ಒಂದಷ್ಟು | 
ಮೂಲಚೂಲಗಳ ಹುಡುಕಾಟ 
ಸಾ ಡಾ. ಪಿ. . 


ಈಗ ಈ ಶಬ್ದದ ನಾಮರೂಪವನ್ನು ಪರಿಶೀಲಿಸೋಣ. 


ಬಾಳು೨: 
ಕ್ರಿಯಾರ್ಥದಲ್ಲಿ ಯಾವ ಯಾವ ಅರ್ಥಛಾಯೆಗಳನ್ನು ಪಡೆದಿತ್ತೋ ಆ ಎಲ್ಲ 
ಅರ್ಥಛಾಯೆಗಳ ನಾಮರೂಪವಿದು.ಕರ್ಣಪಾರ್ಯನ “ನೇಮಿನಾಥಪರಾಣ'ದ 
ಮಾತು ಹೀಗಿದೆ: “ಶಂಕಾತಂಕದ ಸುತ್ತಿನೊಳಗುಟೆದುಟೆ ನಮೆವ ಬಾಲು೦ 
ಬಾಟೇ.” “ಮಂತ್ರಪದವಿಯಂ ಬಾಟುವಂ ಪ್ರತಿಪತ್ತಿಯುಮಂಕೊಟ್ಟುದಂ” 
ಸಳ “ವಡ್ಡಾರಾಧನೆ'ಯ ಮಾತು.ಈ ಶಬ್ದದಿಂದ ಪಳಗನ್ನಡದಲ್ಲಿ ಅನೇಕ 

ಮಾಸಗಳನ್ನು ಸೃಷ್ಟಿಸಿಕೊಂಡು ಹೊಸ ಪರಿಕಲ್ಪನೆಗಳನ್ನು ತುಂಬಲಾಯಿತು. 
ಕನ್ನಡದ ಮೊತ್ತ ಮೊದಲ ಶಾಸನ [ಹಲ್ಲಿಡ]ದಲ್ಲಿ “ವಿಜ. ಅರಸನ್ನೆ ಬಾಲ್ಲಟ್ಟು 
ಪಲ್ಲಿಡಿಉಂ ಮೊಳೆವಳ್ಳಿಉಂ ಕೊಟ್ಟಾರ್‌” “ಎಂಬ ವಾಕೃವಿದೆ. ಗೆಲವನ್ನುತಂದಿತ್ತೆ 
ವೀರಿನಿಗೆ ಸಾರ್ವಜನಿಕವಾಗಿ ಅವನ "ಕತ್ತಿಯನ್ನು ತೊಳೆದು ಮಾಡುವಗೌರವವೌ 
“ಬಾಟ್ಗಟ್ಟು. ಬದುಕುಎಂಬರ್ಥದಲ್ಲಿ ಬಾಲ್ಕ್‌ ಎ೦ಬ ಪ್ರಯೋಗವೂಣದೆ: “ಸತ್ತೊಡೆ 
ಪುಟ್ಟರೆತನಗಿದೇಕೆ ಬಾಟ್ಕ್‌ಯ ಮೋಹಂ” ("ಧರ್ಮಾಮೃತ'). ಇಷ್ಟ ಎಂಬರ್ಥದಲ್ಲಿ 
ಬಾಟೌ ಎಂಬ ಪ್ರಯೋಗವೂಇದೆ (“ನಿಮಗೆ ಬಾಟೆಯಪ್ಪುದಂ ಬೇಡಿಕೊಳ್ಳಿಂ” 
- ಪಂಪಭಾರತ). ಇದನ್ನೇ ಬೆಳೆಸಿ ಉಪಯುಕ್ತವಾಗು ಎಂಬರ್ಥದಲ್ಲಿ 
“ಬಾಟ್ರೆಯಾಗು' ಎಂಬ ಪ್ರಯೋಗ " ಪಂಚಿತಂತ್ರೆದಲ್ಲಿಡೆ (“ಅರಸುಗೆಯ್ದಾತಂಗೆ 
ಎಂತಪ್ಪನುಂ ಬಾಟ್ರೆಯಾಗದನಿಲ್ಲಂ” ).ಉಂಬಳಿ ಕೊಡುವುದನ್ನು ನಾಗಚೆಂದನ 
“ಮಲ್ಲಿನಾಥಪುರಾಣ'ದಲ್ಲಿ "ಬಾಟ್ಕೆಗೊಡು' ಎಂದಿದೆ (“ಕರುಣಾಗ್ರಾಮಮಂ 
ಈ ಮಾಮರಕ್ಕೆ ಮಧು ಬಾಟ್ಕೆಗೊಟ್ಟು”).ಜನ್ನನ “ಅನಂತನಾಥಪರಾಣ'ದ 
“ಕೋಳ್ಗುದಿ ಬಾಲ್ಲದಿಯಾಗಿ” ಎಂಬಲ್ಲಿನ ಬಾಜ್ಗುದಿ ಎಂದರೆ ಪ್ರಾಣಸಂಕಟ. 
ಫಲವತ್ತಾದ ನೆಲ ಎ೦ಬರ್ಥದಲ್ಲಿ "ಲೀಲಾವತಿ'ಯು ಬಾಲ್ಡ್‌ ಲ ಎಂಬ ಶಬ್ದವನ್ನು 
ಬಳಸುತ್ತದೆ (“ಫಲಭರದಿಂದಅಲ್ಲಾಡುವ ಬಳ್ಳಿವನದ ಬಾಲ್ಡೌಲದಿಂ ತೆರಳ್ಳು”).ಬ 
ಇಟ್ಲಲೆವಿಡಿಎಂದರೆಜೀವಂತವಾಗಿ ಸೆರೆಹಿಡಿಎಂಬರ್ಥ (“ಪೆಜೌಯಂ ಬೀರದಿನಾ 
ಗೊರವನೆಯ್ದೆ ಬಾಲ್ದಲೆವಿಡಿದಂ” -*"ಕಬ್ಬಿಗರ ಕಾವ).ಬಾಟ್ಕೊದಲ್‌ಎಂದರೆ 
ಬಂಡವಾಳ ಎಂಬರ್ಥವು “ಅಂಗಜಂಗೆ ಬಾಟ್ಕೊದಲ್‌ಅದುಚಿತ್ತಜಂಗೆಕುಲದೈಎ 
“೦” ಎಂಬ "ಆದಿಪುರಾಣ'ದ ಮಾತಿನಲ್ಲಿದೆ.ಗಟ್ಟಎಂಬರ್ಥದಲ್ಲಿಯೂ ಈ ಶಬ್ದದ 
ಬಳಕೆಯಾಗಿದೆ (“ಇದು ಬಾಟ್ಕೊಸರ್‌ಇದು ಕಟಲ್‌ ಇಂತಿದುರುಚಿವೆತ್ತಿರ್ದ 
ಪಾನಂ” - “ಶಾಂತಿಪುರಾಣ). ಹೊಸಗನ್ನಡದಲ್ಲಿಜೀವನಎಂಬರ್ಥದಲಿ 
ಎ ಬಾಳು, ಬಾಳ್ವೆ ರೂಪಗಳು ವ್ಯಾಪಕವಾಗಿ ಬಳಕೆಯಾಗುತ್ತದೆ. “ಇಂಥ ಬಾಳಿಗೆ 
ಒಲವೆ, ನಿನ್ನ `ನಸು? ಕೆಎಸ್‌ ನಃ “ಬಾಳ್ಗೆ ಬಾಳನು ಬೆಸೆ ವು” -ಜಿಎಸ್‌ಎಸ್‌; 
“ಮೇಲು ಬಾಳಿನ ಆಸೆ ಹೊತ್ತುತನ್ನಿರಿ, ಅಣ್ಣ” 
ಬಾಳ್ಗೆ” -ಗೋವಿಂದ ಪೈ ಇತ್ಯಾದಿ. 


-ಅಡಿಗ; “ನೀನೆ ಕಣಾ ನಮ್ಮ 


ಕಿರು ಪರಿಚಯ 
ಶ್ರೀ ಆರ್‌. ಕೆ.ಪದ್ಮನಾಭ 


ಪರಮಗುರು, ವಾದಿರಾಜರ ಶಿಷ್ಯರಾಗಿ ತಮ್ಮ 
ಬದುಕಿನ ಸಂಗೀತ ಸಾಧನೆಯ ಸಂಪೂರ್ಣ 
ಶ್ರೇಯಸ್ಸನ್ನು ಗುರುಗಳ ಆಶೀರ್ವಾದವೆಂದು 
ಭಾವಿಸಿರುವ ಗಾನ ಕಲಾ ಭೂಷಣ ವಿದ್ವಾನ್‌ 
ಡಾ ಆರ್‌.ಕೆ.ಪದ್ಮನಾಭ ಅವರು ಕರ್ನಾಟಕದ 


ಲ | ಒಬ್ಬ ಯಶಸ್ವೀ ಸಂಗೀತಕಾರ ಮತ್ತು 
ಎ ಸಮರ್ಥ ನ“ವಾಗ್ಗೇಯಕಾರ'ರು. ಆರ್‌.ಕೆ.ಪಿ 
ಅವರು ಬಹುಮುಖ ಪ್ರತಿಭೆಯುಳ್ಳವರು. 


ಭಾರತೀಯ ಸ್ಟೇಟ್‌ ಬ್ಯಾಂಕ್‌ ನಲ್ಲಿ ಸುಮಾರು ೨೫ ವರ್ಷ ಸೇವೆ 
ಸಲ್ಲಿಸಿರುವ ಶ್ರೀಯುತರು ಶ್ರೇಷ್ಠಮಟ್ಟದ ಸಂಘಟಕರು, ಕಾರ್ಯಕರ್ತರು, 
ಗಂಟೆಗಟ್ಟಲೆ ಕಛೇರಿಗಳನ್ನು ನಡೆಸುವ ಶಾರೀರವನ್ನು ಹೊಂದಿದವರು, 
ಶ್ರೇಷ್ಠ ಕ್ರೀಡಾಪಟುಗಳು, ಈಜುಗಾರರು, ಮಲ್ಲವಿದ್ಯೆಯಲ್ಲಿ ನಿಪುಣ- 
ರು, ಪುಸ್ತಕ ಪ್ರಕಟಣೆಯಲ್ಲಿ ಸಿದ್ಧಹಸ್ತ ಸರು, ಶ್ರೇಷ್ಠ ರಂಗಭೂಮಿಯ ನಟ- 
ರು, ಅತ್ಯುತ್ತಮ ವಾಗ್ಮಿ "ಒಳ್ಳೆಯ "ಅಕರ್ಷಕ ವ್ಯಕ್ತಿತ್ವ ಹೊಂದಿದವರು. 
ಕೇವಲ ಸಂಗೀತಜ್ಞರಲ್ಲದೆ, 'ಸಂಗೀತಾಲಯಗಳನ್ನು. ಸ್ಥಾಪಿಸಿ, ಅಲ್ಲಿ 
ನೂರಾರು ಸಂಗೀತರಸ ಸ್ವಾದಕರನ್ನು ತಯಾರು ಮಾಡಿ, ಪ್ರತಿಭೆಗಳನ್ನು 
ಗುರುತಿಸಿ, ಸಮಾಜಕ್ಕೆ ಕೊಡುವ ಕಾರ್ಯವನ್ನು ಹಲವಾರು ವರ್ಷಗಳಿಂದ 
ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. 

ಹಲವಾರು ಪ್ರಶಸ್ತಿ/ಮರಸ್ಕಾರಗಳು ಅವರನ್ನು ಅರಸಿಕೊಂಡು 
ಬಂದಿದೆ. 'ಶಾರದಾ ಕಲಾ ಕೇಂದ್ರದ ಸ್ಥಾಪನೆ ಮನೆ ಮನೆಗಳಲ್ಲಿ 
ಸಂಗೀತ ಕಾರ್ಯಕ್ರಮಗಳ ಆಯೋಜನೆ, "ಹೊಸ ರಾಗಗಳ ಸಂಯೋಜನೆ”, 
ಗೋಷ್ಟಿಗಾನವನ್ನು ಜನಪ್ರಿಯಗೊಳಿಸಿದ್ದಾರೆ. ಶ್ರೀ ವಾಸುದೇವಾಚಾರ್ಯರ 
ಸಮಗ್ರ ಕೃತಿಗಳ ಧ್ವನಿಸುರುಳಿ, ಹಲವಾರು ಸಂಗೀತ ಕೃತಿಗಳು, ಅಸಂಖ್ಯ 
ಧ್ವನಿ ಸುರಳಿಗಳ ಕರ್ತೃ. "ಕರ್ನಾಟಕ ಗಾನಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ 
ಸಲ್ಲಿಸುತ್ತಿದ್ದಾರೆ.ವಾದಿರಾಜ ಕಲಾಭವನದ ಸ್ಥಾಪಕರು. ಸಪ್ಪಸ್ತರ ಮಂಟಪ 
ಮತ್ತು ದ್ವಾದಶ ಸ್ವರಸ್ತ೦ಭ ಅವರ ಊರು ಸಂಗೀತ ಗ್ರಾಮ 'ರುದ್ರಪಟ್ಟಣದಲ್ಲಿ 
ಸ್ಥಾಪಿಸಿದ್ದಾರೆ. 


Printed and published by : B.R.Ravindranath on behalf of the BMSRI SMARAKA PRATISHTANA, 31 Main Road, NR Colony, 
Bangalore - 560019 and printed at Annapoorneshwari Printers, No. 11, 10°C’ Main, 6th Block, Rajajinagar, Bangalore 10. and published 
at BMSRI SMARAKA PRATISHTANA, 3 Main Road, NR Colony, Bangalore - 560019 Editor : B.R.Ravindranath 


ವಿಳಾಸ 

ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಕಲಾಭವನ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 


ದೂರವಾಣಿ : ೨೬೬೧೫೮೭೭ 


Page | December 2019 Honganasu 


Vol. 06 Issue 9 


